ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 
ಸದಸ್ಕರ ಹೆಸರು . 


ಉತ್ತರಿಸಬೇಕಾದ ದಿನಾಂಕ 
ಉತ್ತರಿಸುವ ಸಚೆವರು 


ಜಾರಿಗೊಳಿಸಲು ಸರ್ಕಾರ 
ರೂಪಿಸಿರುವ ನಿಯಮಗಳೇನು ; 
ಈ ನಿಯಮಗಳು ರಾಜ್ಯದ ಯಾವ 
ಯಾವ ನಗರಗಳಲ್ಲಿ ಜಾರಿಯಲ್ಲಿವೆ ; 
(ಆದೇಶ ಸಹಿತ ವಿವರ ನೀಡುವುದು) 


ಸುರಿತ 
್ಸ ಟೋಯಿಂಗ್‌ ವಾಹನಗಳ ನಾರ್ಯಾ ರೆ ವೇಳೆ 


2018, ದಿನಾಂಕ:03.03.2018 ರಲ್ಲಿ ಮೈಸೂರು ನಗರ, ಹುಬ್ಬಳ್ಳಿ- 


41(221) 

ಶ್ರೀ ಎಸ್‌.ರವಿ 

(ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ) 
17.02.2022 

ಗೃಹ ಸಚಿವರು 


ಅನುಸರಿಸಬೇಕಾದ ಗುಣಮಟ್ಟದ ನಿರ್ವಹಣಾ ವಿಧಾನಗಳ 
ಕುರಿತು ಹೊಲೀಸ್‌ ಇಲಾಖಾನತಿಯಿಂದ ಎಸ್‌.ಓ.ಪಿ. ಯನ್ನು 


(Standard Operating procedure) ಹೊರಡಿಸಿದ್ದು, ಸದರಿ 
ಎಸ್‌.ಓ.ಪಿ. ಯನ್ನು ಅನುಬಂಧ-1ರಲ್ಲಿ ಲಗತ್ತಿಸಲಾಗಿದೆ. 

'ಥಾಗೂ ಬೆಂಗಳೂರು ನಗರದಲ್ಲಿ 
ಟೋಯಿಂಗ್‌ ವಾಹನಗಳ ಕಾರ್ಯಾಚರಣೆ ಕುರಿತು 
ಹೊರಡಿಸಿರುವ ಸುತ್ತೋಲೆ-125(ಎ) ಪರಿಷ್ಕೃತ ಪ್ರತಿಯನ್ನು 
ಅನುಬಂಧ-2ರಲ್ಲಿ ಲಗತ್ತಿಸಲಾಗಿದೆ. 

ಈ ಕೆಳಕಂಡ ನಗರ;ಜಿಲ್ಲೆಗಳಲ್ಲಿ ಟೋಯಿಂಗ್‌ 
ವಾಹನಗಳ ವ್ಯವಸ್ಥೆಯು ಜಾರಿಯಲ್ಲಿರುತ್ತದೆ. 


1. ಬೆಂಗಳೂರು ನಗರ (ಖಾಸಗಿ ಟೋಯಿಂಗ್‌ ವಾಹನ : 
ಸರ್ಕಾರವು ಅಧಿಸೂಚನೆ ಸಂಖ್ಯೆ ಹೆಚ್‌ಡಿ 330 ಎಸ್‌ಎಸ್‌ಟಿ 
2016, ದಿನಾಂಕ:20.09.2016 ಇ ಬೆಂಗಳೂರು ನಗರಕ್ಕೆ 
ಖಾಸಗಿ ಟೋಯಿಂಗ್‌ ವ್ಯವಸ್ಥೆಯನ್ನು ಮಂಜೂರು ಮಾಡಿದ್ದು, 
ಟೋ ಮಾಡಲಾದ ವಾಹನದ ಚಾಲಕ/ಮಾಲೀಕರಿಂದ 
ವಾಹನಗಳ ವಿಧದ ಆಧಾರದ ಮೇರೆಗೆ (Type of vehicles) 
ವಸೂಲಾತಿ ಮಾಡಬೇಕಾದ ದಂಡ ಮೊತ್ತದ ದರವನ್ನು ಮತ್ತು 
ಖಾಸಗಿ ಟೋ ವಾಹನಗಳ ಮಾಲೀಕರಿಗೆ ಪಾವತಿಸಬೇಕಾದ 
ದರಗಳನ್ನು ನಿಗದಿಪಡಿಸಿ ಅಧಿಸೂಚನೆಯನ್ನು ಹೊರಡಿಸಿದ್ದು, 
ಅನುಬಂಧ - 3 ರಲ್ಲಿ ಲಗತ್ತಿಸಿದೆ. 
2. ಮೈಸೂರು ನಗಠ (ಖಾಸಗಿ ಟೋಯಿಂಗ್‌ ವಾಹನ), 
ಹುಬ್ಬಳ್ಳಿ-ಧಾರವಾಡ ನಗರ (ಖಾಸಗಿ ಟೋಯಿಂಗ್‌ ವಾಹನ), 
ಮಂಗಳೂರು ನಗರ (ಖಾಸಗಿ ಟೋಯಿಂಗ್‌ ವಾಹನ), ಬೆಳಗಾವಿ 


ನಗರ (ಖಾಸಗಿ ಟೋಯಿಂಗ್‌ ವಾಹನ) : 
ಸರ್ಕಾರವು ಅಧಿಸೂಚನೆ ಸಂಖ್ಯೆ; ಹೆಚ್‌ಡಿ 185 ಎಸ್‌ಎಸ್‌ಟಿ 


x 


ET ಧಾರವಾಡ ನಗರ ಮಂಗಳೂರು ನಗ ಪತ್ತ್‌ ಪಾನ] 


ನಗರಗಳಿಗೆ ಖಾಸಗಿ ಟೋಯಿಂಗ್‌ ವ್ಯವಸ್ಥೆಯನ್ನು “ಮಂಜೂರು 
ಮಾಡಿದ್ದು, ಟೋ ಮಾಡಲಾದ ವಾಹನದ 
ಚಾಲಕ/ಮಾಲೀಕರಿಂದ ವಾಹನಗಳ ವಿಧದ ಆಧಾರದ ಮೇರೆಸೆ 
(Type of vehicles) ವಸೂಲಾತಿ ಮಾಡಬೇಕಾದ ದಂಡ 
ಮೊತ್ತದ ದರವನ್ನು ಮತ್ತು ಖಾಸಗಿ ಟೋ ವಾಹನಗಳ ' 
ಮಾಲೀಕರಿಗೆ ಪಾವತಿಸಬೇಕಾದ . ದರಗಳನ್ನು ನಿಗದಿಪಡಿಸಿ 
ಅಧಿಸೂಚನೆಯನ್ನು ಹೊರಡಿಸಿದ್ದು, ಸದರಿ ಅಧಿಸೂಚನೆಯನ್ನು 
ಅನುಬಂಧ-4 4ರಲ್ಲಿ 'ಅಗತ್ತಿಸಲಾಗಿದೆ. - | 


3. ತುಮಕೂರು ಜೆಲ್ಲೆ (ಯಾಸಗಿ ಟೋಯಿಂಗ್‌ ವಾಹನ) : 
ಸರ್ಕಾರವು ಆದೇಶ ಸಂಖ್ಯೆಹೆಚ್‌ಡಿ 314 ಎಎಸ್‌ಟಿ 2012, 
ದಿನಾಂಕ:07.09.2012ರಲ್ಲಿ ಖಾಸಗಿ ಟೋಯಿಂಗ್‌ ವ್ಯವಸ್ಥೆಯನ್ನು 
| ಮಂಜೂರು ಮಾಡಿದ್ದು, ಟೋ ಮಾಡಲಾದ ವಾಹನದ 
ಚಾಲಕ/ಮಾಲೀಕರಿಂದ ವಾಹನಗಳ ವಿಧದ ಆಧಾರದ ಮೇರೆಗೆ 


{Type of vehicles) ವಸೂಲಾತಿ. ಮಾಡಬೇಕಾದ ದಂಡ 
ಮೊತ್ತದ ದರವನ್ನು ಮತ್ತು ಖಾಸಗಿ ಟೋ ವಾಹನಗಳ! 
ಮಾಲೀಕರಿಗೆ ಪಾವಪತಿಸಬೇಣಾದ ದರಗಳನ್ನು ನಿಗದಿಪಡಿಸಿ 
ಅಧಿಸೂಚನೆಯನ್ನು ಹೊರಡಿಸಿದ್ದು, ಸದರಿ ಅಧಿಸೂಚನೆಯನ್ನು A 
ಅನುಬಂಧ-5ರಲ್ಲಿ 'ಗತ್ತಿಸಲಾಗಿದೆ. j 
4. ದಾವಣಗೆರೆ ಜಿಲೆ (ಸರ್ಕಾರಿ ಟೋಯಿಂಗ್‌ ವಾಹನ) : 
ದಾವಣಗೆರೆ ಜಿಲ್ಲಾ ಪೊಲೀಸ್‌ ಘಟಕಕ್ಕೆ ದಾವಣಗೆರೆ , 
ಜಿಲ್ಲಾಧಿಕಾರಿಗಳು ಸರ್ಕಾರದ ಅನುದಾನದಲ್ಲಿ 2002ರಲ್ಲಿ 1 
ವಾಹನವನ್ನು ಮತ್ತು 2010ರಲ್ಲಿ 1 ವಾಹನವನ್ನು ಖರೀದಿಸಿ 
ಒದಗಿಸಿದ್ದು (ಅನುಬಂಧ-687) ಸದರಿ ವಾಹನಗಳನ್ನು 
ದಾವಣಗೆರೆ ನಗರ ವ್ಯಾಪ್ತಿಯಲ್ಲಿ ಉಪಯೋಗಿಸುತ್ತಿದ್ದ, ವಾಹನ 
ಸವಾರರು ರಸ್ತೆಗಳಲ್ಲಿ 'ಅಸ್ಪವೃಸ್ಥ ಮತ್ತು ಅಸಮರ್ಪಕವಾಗಿ 
ನಿಷೇಧಿತನಿರ್ಬಂಧಿತ ಸ್ಥಳಗಳಲ್ಲಿ ನಿಲ್ಲಿಸುವ ಹಾಗೂ ಸುಗಮ 
ಸಂಚಾರ ವ್ಯವಸ್ಥೆಗೆ ಅಡಚಣೆಯನ್ನುಂಟು ಮಾಡುವತಂಹ | 
ವಾಹನಗಳನ್ನು ಟೋ ಮಾಡಲು ಸಂಚಾರ ಪೊಲೀಸ್‌ ' 
ವತಿಯಿಂದ ವಾಹನ ಚಾಲಕ/ಮಾಲೀಕರಿಂದ ನೋ ಪಾರ್ಕಿಂಗ್‌ |; 
ಶುಲ್ಕವನ್ನು ಮಾತ್ರ ವಿಧಿಸಿ ಸಂಗ್ರಹಿಸಲಾದ ದಂಡ ಮೊತ್ತವನ್ನು 
ಸಂಪೂರ್ಣವಾಗಿ ಸರ್ಕಾರಕ್ಕೆ ಜಮಾ ಮಾಡಲಾಗುತ್ತಿದೆ. 


5. ಚಿತ್ರದುರ್ಗ ಜಿಲ್ಲೆ (ಸರ್ಕಾರಿ ಟೋಯಿಂಗ್‌ ವಾಹನ) : 
ಚಿತ್ರದುರ್ಗ ಜಿಲ್ಲಾ ಪೊಲೀಸ್‌ ನ ಚಿತ್ರದುರ್ಗ 


ಜಿಲ್ಲಾಧಿಕಾರಿಗಳು ಸರ್ಕಾರದ ಅನುದಾನದಲ್ಲಿ 1 ವಾಹನವನ್ನು 


ನಿರ್ವಹಿಸುತ್ತಿದೆಯೇ ಅಥವಾ ಖಾಸಗಿ 
ಕಂಪನಿ/ವ್ಯಕ್ತಿಗಳಿಗೆ ನೀಡಲಾಗಿಡೆಯೇ 


2ರ ಪರೇದನ ಒದಗಿಸಿದ್ದು, ಅನುಬಂಧ ರ 
ವಾಹನವನ್ನು ಚಿತ್ರದುರ್ಗ ನಗರ ವ್ಯಾಪ್ತಿಯಲ್ಲಿ 
ಉಪಯೋಗಿಸುತ್ತಿದ್ದ, ವಾಹನ ಸವಾರರು ರಸ್ತೆಗಳಲ್ಲಿ ಅಸ್ತವ್ಯಸ್ಥ 
ಮತ್ತು ಅಸಮರ್ಪಕವಾಗಿ ನಿಷೇಧಿತನಿರ್ಬಂಧಿತ ಸ್ಥಳಗಳಲ್ಲಿ 
ನಿಲ್ಲಿಸುವ ಹಾಗೂ ಸುಗಮ ಸಂಚಾರ ವ್ಯವಸ್ಥೆಗೆ 
ಅಡಚಣೆಯನ್ನುಂಟು ಮಾಡುವಂತಹ ವಾಹನಗಳನ್ನು ಟೋ 
ಮಾಡಲು ಸಂಚಾರ ಪೊಲೀಸ್‌ ವತಿಯಿಂದ ವಾಹನ 
ಚಾಲಕ/ಮಾಲೀಕರಿಂದ ನೋ ಪಾರ್ಕಿಂಗ್‌ ಶುಲ್ಕವನ್ನು ಮಾತ್ರ 
ವಿಧಿಸಿ ಸಂಗ್ರಹಿಸಲಾದ ದಂಡ ಮೊತ್ತವನ್ನು ಸಂಪೂರ್ಣವಾಗಿ 
ಸರ್ಕಾರಕ್ಕೆ ಜಮಾ ಮಾಡಲಾಗುತ್ತಿದೆ. 


6. ರಾಯಚೂರು ಜಿಲೆ (ಸರ್ಕಾರಿ ಟೋಯಿಂಗ್‌ 
ವಾಹನ) : 

ಪೊಲೀಸ್‌ ಅಧೀಕ್ಷಕರು, ರಾಯಚೂರು ಜಿಲ್ಲೆ ರವರು 
ಸರ್ಕಾರದ ಅನುದಾನದಲ್ಲಿ 1 ವಾಹನವನ್ನು 2004ರಲ್ಲಿ 
ಖರೀದಿಸಿದ್ದು, (ಅನುಬಂಧ-9) ಸದರಿ ವಾಹನವನ್ನು 
ರಾಯಚೂರು ನಗರ ವ್ಯಾಪ್ತಿಯಲ್ಲಿ ವಾಹನ ಸವಾರರು ರಸ್ತೆಗಳಲ್ಲಿ 
ಅಸ್ತವ್ಯಸ್ಥ ಮತ್ತು ಅಸಮರ್ಪಕವಾಗಿ ನಿಷೇಧಿತ/ನಿರ್ಬಂಧಿತ 
ಸ್ಥಳಗಳಲ್ಲಿ ನಿಲ್ಲಿಸುವ ಹಾಗೂ ಸುಗಮ ಸಂಚಾರ ವ್ಯವಸ್ಥೆಗೆ 
ಅಡಚಣೆಯನ್ನುಂಟು ಮಾಡುವತಂಹ ವಾಹನಗಳನ್ನು ಟೋ 
ಮಾಡಲು ಸಂಚಾರ ' ಪೊಲೀಸ್‌ ವತಿಯಿಂದ ವಾಹನ 
ಚಾಲಕ/ಮಾಲೀಕರಿಂದ ನೋ ಪಾರ್ಕಿಂಗ್‌ ಶುಲ್ಕವನ್ನು ಮಾತ್ರ' 
ವಿಧಿಸಿ ಸಂಗ್ರಹಿಸಲಾದ ದಂಡ ಮೊತ್ತವನ್ನು ಸಂಪೂರ್ಣವಾಗಿ 
ಸರ್ಕಾರಕ್ಕೆ ಜಮಾ ಮಾಡಲಾಗುತ್ತಿದೆ. 


7. ಬಳಾರಿ ಜಿಲ್ಲೆ (ಸರ್ಕಾರಿ ಟೋಯಿಂಗ್‌ ವಾಹನ) : 
ಪೊಲೀಸ್‌ ಅಧೀಕ್ಷಕರು, ಬಳ್ಳಾರಿ ಜಿಲ್ಲೆ ರವರು ಸರ್ಕಾರದ 
ಅನುದಾನದಲ್ಲಿ 1 ವಾಹನವನ್ನು 2007ರಲ್ಲಿ ಖರೀದಿಸಿದ್ದು 
(ಅನುಬಂಧ-10) ಸದರಿ ವಾಹನವನ್ನು ಬಳ್ಳಾರಿ ನಗರ ವ್ಯಾಪ್ತಿಯಲ್ಲಿ 
ಉಪಯೋಗಿಸುತ್ತಿದ್ದು, ವಾಹನ ಸವಾರರು ರಸ್ತೆಗಳಲ್ಲಿ ಅಸ್ತವ್ಯಸ್ಥ ಮತ್ತು 
ಅಸಮರ್ಪಕವಾಗಿ ನಿಷೇಧಿತ/ನಿರ್ಬಂಧಿತ ಸ್ಥಳಗಳಲ್ಲಿ ನಿಲ್ಲಿಸುವ 
ಹಾಗೂ ಸುಗಮ ಸಂಚಾರ ವ್ಯವಸ್ಥೆಗೆ ಅಡಚಣೆಯನ್ನುಂಟು 
ಮಾಡುವತಂಹ ವಾಹನಗಳನ್ನು ಟೋ ಮಾಡಲು ಸಂಚಾರ 
ಹೊಲೀಸ್‌ ವತಿಯಿಂದ ವಾಹನ ಚಾಲಕ/ಮಾಲೀಕರಿಂದ ನೋ 
"| ಪಾರ್ಕಿಂಗ್‌ ಶುಲ್ಕವನ್ನು ಮಾತ್ರ ವಿಧಿಸಿ ಸಂಗ್ರಹಿಸಲಾದ ದಂಡ 
ಮೊತ್ತವನ್ನು ಸಂಪೂರ್ಣವಾಗಿ ಸರ್ಕಾರಕ್ಕೆ ಜಮಾ ಮಾಡಲಾಗುತಿದೆ. 
WES | ಮೆಂ R ಗಾವಿ 3] 
ಮತ್ತು ತುಮಕೂರು ಜಿಲ್ಲೆಯಲ್ಲಿ  ಟೋಯಿಂಗ್‌ ವಾಹನಗಳ 
ವ್ಯವಸ್ಥೆಯಿದ್ದು, ಸದರಿ ಟೋಯಿಂಗ್‌ ವಾಹನಗಳನ್ನು ಖಾಸಗಿ 
ಕಂಪನಿಯವರು ನಿರ್ವಹಿಸುತ್ತಿದ್ದಾರೆ. 
ಸದರಿ ಟೋಯಿಂಗ್‌ ವಾಹನಗಳನ್ನು ನಿರ್ವಹಿಸುವ ಖಾಸಗಿ 


ಇವರಗನಧಸ ್ರಿ ಮತ್ತು 
ನಿಬಂಧನೆಗಳೇನು ; ಈ ಷರತ್ತು 
ಮತ್ತು ನಿಬಂಧನೆಗಳನ್ನು 
ಉಲ್ಲಂಘಿಸಿರುವ ಕಂಪನಿ/ ವ್ಯಕ್ತಿಗಳ 
ವಿರುದ್ಧ 
ಕೃ್ವಮಗಳೇನು ; (ದಾಖಲೆಗಳ ಸಹಿತ 
ವಿವರ ನೀಡುವುದು) 


ವ್ಯವಸ್ಥೆಯಿಂದ ವಸೂಲಾದ ದಂಡದ 
ಮೊತ್ತವೆಷ್ಟು ; ಇದರಲ್ಲಿ ಸರ್ಕಾರಕ್ಕೆ 
ಸಂದಾಯವಾದ ಮೊತ್ತವೆಷ್ಟು ಮತ್ತು 
ಟೋಯಿಂಗ್‌ ವ್ಯವಸ್ಥೆಯನ್ನು 
ನಿರ್ವಹಿಸುತ್ತಿರುವ ಖಾಸಗಿ 
ಕಂಪನಿ/ವ್ಯಕ್ತಿಗಳಿಗೆ ಸಂದಾಯವಾದ 
ಮೊತ್ತವೆಷ್ಟು ; (ವರ್ಷವಾರು ಮತ್ತು 
ನಗರವಾರು ಮಾಹಿತಿಯನ್ನು 
ನೀಡುವುದು) 


ಸರ್ಕಾರ ಕೈಗೊಂಡಿರುವ 


ಲಪನಿಯವರಿಗೆ"ಎಧಿಸಿ ್ರಿ ್ರಿ”ನಿಬಂ 
ಅನುಬಂಧ 1, 12 13 & 14ರಲ್ಲಿ ಲಗತ್ತಿಸಿದೆ. 
ಸರ್ಕಾರದ ಹಾಗೂ ಖಾಸಗಿ ಸಂಸ್ಥೆಗಳ ವತಿಯಿಂದ 


ನಿರ್ವಹಿಸಲಾಗುತ್ತಿದೆ. 

ಬೆಂಗಳೂರು ನಗರದಲ್ಲಿ ನಿಯಮ ಉಲ್ಲಂಘಿಸಿದ 34 ಖಾಸಗಿ 
ಟೋಯಿಂಗ್‌ ವಾಹನಗಳನ್ನು ದಿನಾಂಕ:18.10.2021 ರಿಂದ 
30.11.2021ರಬರೆಗೆ ಅಮಾನತ್ತಿನಲ್ಲಿಟ್ಟಿದ್ದು (ಅನುಬಂಧ 15) ಉಳಿದ 
ಘಟಕಗಳಾದ ಮಂಗಳೂರು ನಗರ, ಬೆಳಗಾವಿ ನಗರ, ತುಮಕೂರು 
ಜಿಲ್ಲೆಯಲ್ಲಿ ಟೋಯಿಂಗ್‌ ಕಂಪನಿಗಳ/ವ್ಯಕ್ತಿಗಳು ಯಾವುದೇ ಷರತ್ತು 


ಮತ್ತು ನಿಬಂಧನೆಗಳನ್ನು ಉಲ್ಲಂಘಸಿರುವ ಪ್ರಕರಣಗಳು 
ವರದಿಯಾಗಿರುವುದಿಲ್ಲ. 

ಹಾಗೂ ಬೆಂಗಳೂರು ನಗರದಲ್ಲಿ ಹೊಸದಾಗಿ 
ರೂಪುರೇಷೆಗಳನ್ನು ತಯಾರಿಸಿ ಕಾರ್ಯರೂಪಕ್ಕೆ ತರುವವರೆಗೂ 
ಟೋಯಿಂಗ್‌ ವಾಹನಗಳ ಕಾರ್ಯಾಚರಣೆಯನ್ನು 
ದಿನಾ೦ಕ:31.01.2022 ರಿಂದ ತಾತ್ಕಾಲಿಕವಾಗಿ 


ಸ್ಥಗಿತಗೊಳಿಸಲಾಗಿರುತ್ತದೆ. ಮಂಗಳೂರು ನಗರ, ಬೆಳಗಾವಿ ನಗರ 
ಮತ್ತು ತುಮಕೂರು ಜಿಲ್ಲೆಯಲ್ಲಿ ಟೋಯಿಂಗ್‌ ವಾಹನಗಳು 


| ಕಾರ್ಯಾಚರಣೆಯಲ್ಲಿರುತ್ತವೆ. 
() ಕಳದ 3 ವರ್ಷಗಳಲ್ಲಿ ಟೋಯಿಂಗ್‌ [ಕಳದ 3 ವರ್ಷಗಳಲ್ಲಿ `'ಪಾಸಗ ೩ ರರ್ಕಾರ ಟೋಯರಗ್‌ 


ವ್ಯವಸ್ಥೆಯಿಂದ ವಸೂಲಾದ ದಂಡ ಮೊತ್ತದ ವಿವರಗಳನ್ನು 
ಮತ್ತು ಸರ್ಕಾರಕ್ಕೆ ಸಂದಾಯ ಮಾಡಿದ ಮೊತ್ತದ ವಿವರಗಳನ್ನು 
ಹಾಗೂ ಟೋಯಿಂಗ್‌ ವ್ಯವಸ್ಥೆಯನ್ನು ನಿರ್ವಹಿಸುತ್ತಿರುವ ಖಾಸಗಿ 
ಕಂಪನಿ/ವ್ಯಕ್ತಿಗಳಿಗೆ ಸಂದಾಯ ಮಾಡಿರುವ ಮೊತ್ತದ ವಿವರಗಳು 
ಈ ಕೆಳಕಂಡಂತಿದ್ದು ಘಟಕವಾರು ವಿವರಗಳನ್ನು 
ಅನುಬಂಧ-16ರಲ್ಲಿ ಲಗತ್ತಿಸಿದೆ. 


OS 


ಯಿಂಗ್‌ ಟೋಯಿಂಗ್‌ 
ಟೋಯಿಂ ಸರ್ಕಾರಕ್ಕೆ ಸಂದಾಯ ಯಂ! 
ವರ್ಜ ವಾಹನದಿಂದ ವಸೂಲಾತಿ ಮಾಡಿದ ದಂಡ ಕಂಪನಿ/ವ್ಯಕ್ತಿಗಳಿಗೆ 
ಮಾಡಿದ ಒಟ್ಟು ದಂಡ ನೊತ ಸಂದಾಯ 
ಮೊತ್ತ - ಮಾಡಿದ ಜಂಡ 


6,77,70,595/- | 3,44,22,706/- 
5,56,51,250/~ 4,33,24,615/- | 1,23,26,635/- 
6,58,52,080/- 2,11,08,840/- 


8,69,60,920/- 


ಒಟ್ಟು 24,98,69,578/- 18,05,04,686/- | 6,93,64,892/~ 


14) €ಯಿಂಗ್‌' ಬಗ್ಗೆ | ಬಂದಿದೆ. 

ಸಾರ್ವಜನಿಕರಿಂದ ಸಾಕಷ್ಟು | ಬಿಂಗಳೂರು ನಗರ ಸಂಚಾರ ವಿಭಾಗದಲ್ಲಿ ಟೋಯಿಂಗ್‌ 
ದೂರುಗಳು ಬರುತ್ತಿದ್ದರೂ ಸಹ | ಸಿಬ್ಬಂದಿಯಿಂದ ಆಗುತ್ತಿರುವ ಕಿರುಕುಳವನ್ನು ತಪ್ಪಿಸಲು 
ಟೋಯಿಂಗ್‌ ಸಿಬ್ಬಂದಿಯಿಂದ | ಟೋಯಿಂಗ್‌ ವಾಹನಗಳ ಪೂರ್ವ ನಿರ್ಧರಿತ ಕಾರ್ಯ 
ಸಾರ್ವಜನಿಕರಿಗೆ ಆಗುತ್ತಿರುವ | ನಿರ್ವಹಣಾ ವಿಧಾನ ಸುತ್ತೋಲೆ-125(ಎ) ಪರಿಷ್ಕೃತವನ್ನು 
ಕಿರುಕುಳವನ್ನು ತಪ್ಪಿಸಲು | ದಿನಾಂಕ:05.09.2021 ರಂದು ಹೊರಡಿಸಲಾಗಿರುತ್ತದೆ. ಸದರಿ 
ಸಾಧ್ಯವಾಗದಿರುವುದು ಸರ್ಕಾರದ | ಸುತ್ತೋಲೆಯಲ್ಲಿ ಟೋಯಿಂಗ್‌ ವಾಹನಗಳ ಕಾರ್ಯ ವಿಧಾನ, 
ಗಮನಕ್ಕೆ ಬಂದಿದೆಯೇ ; ಬಂದಿದಲ್ಲಿ, | ಠಾಣಾಧಿಕಾರಿಯ ಮತ್ತು ಟೋಯಿಂಗ್‌ ಕರ್ತವ್ಯದಲ್ಲಿರುವ 
ಇದಕ್ಕೆ ಸರ್ಕಾರವು ಕೈಗೊಂಡಿರುವ | ಅಧಿಕಾರಿಯ ಜವಾಬ್ದಾರಿಗಳು ಮತ್ತು ಪಾತ್ರ ಟೋಯಿಂಗ್‌ 


ತೆಮಗಳೇನು ? (ಸಂಪೂರ್ಣ ವಿವರ | ವಾಹನದಲ್ಲಿರಬೇಕಾದ ಪರಿಕರಗಳು, ಟೋಯಿಂಗ್‌ 
ನೀಡುವುದು) ಕಾರ್ಯಾಚರಣೆಗೂ ಮುನ್ನ ನಂತರ ಪಾಲಿಸಬೇಕಾದ 
ನಿಯಮಗಳು, ಟೋಯಿಂಗ್‌ ಯಾವಾಗ ಮತ್ತು ಎಲ್ಲಿ 
ಮಾಡಬೇಕು? ಟೋಯಿಂಗ್‌ ಸಿಬ್ಬಂದಿಗಳ 


ಕಾರ್ಯನಿರ್ವಹಣೆಯ ಕುರಿತು ಸಮಗ್ಗವಾಗಿ ವಿವರಿಸಿ 
ಕಡ್ಡಾಯವಾಗಿ ಪಾಲನೆ ಮಾಡುವಂತೆ ಸೂಚಿಸಲಾಗಿದೆ. 
ಸುತ್ತೋಲೆಯ ಪ್ರತಿಯನ್ನು ಅನುಬಂಧ-17 ರಲ್ಲಿ ಲಗತ್ತಿಸಿದೆ. 

ನಿಯಮ ಉಲ್ಲಂಘಿಸಿದ 34 ಖಾಸಗಿ ಟೋಯಿಂಗ್‌ 


ವಾಹನಗಳನ್ನು ದಿನಾಂಕ:18.10.2021 ರಿಂದ 
ದಿನಾಂಕ:30.11.2021ರವರೆಗೆ ಅಮಾನತ್ತಿನಲ್ಲಿಡಲಾಗಿತ್ತು 
(ಅನುಬಂಧ-18) 


ಬೆಂಗಳೂರು ನಗರ ಸಂಚಾರ ವಿಭಾಗದಲ್ಲಿ ಕರ್ತವ್ಯ 
ನಿರ್ವಹಿಸುತ್ತಿರುವ ಎಲ್ಲಾ ಅಧಿಕಾರಿ ಸಿಬ್ಬಂದಿಗಳಿಗೂ 
ಬಾಡಿವೋರ್ನ್‌ ಕ್ಯಾಮೆರಾಗಳನ್ನು ನೀಡಲು ಉದ್ದೇಶಿಸಲಾಗಿದ್ದು, 
ಸ್ಮಾರ್ಟ್‌ ಸಿಟಿ ಯೋಜನೆಯಡಿಯಲ್ಲಿ 1097 ಸಂಖ್ಯೆ 


ಬಾಡಿವೋರ್ನ್‌ ಕ್ಯಾಮೆರಾಗಳನ್ನು ಖರೀದಿಸಿ 
ಬೆಂಗಳೂರು ನಗರ ಸಂಚಾರ ವಿಭಾಗದ ವ್ಯಾಪ್ತಿಯ ಅಧಿಕಾರಿ 
ಸಿಬ್ಬಂದಿಗಳಿಗೆ ವಿತರಿಸಲಾಗುತ್ತಿದೆ. 1028 
ಬಾಡಿವೋರ್ನ್‌ ಕ್ಯಾಮೆರಾಗಳನ್ನು ಖರೀದಿಸಲು 


ಕಾರ್ಯಾದೇಶವನ್ನು ನೀಡಲಾಗಿದ್ದು, ಸದರಿ ಬಾಡಿವೋರ್ನ್‌ 
ಕ್ಯಾಮೆರಾ ಲಭ್ಯವಾದ ನಂತರ ಅವುಗಳನ್ನು ಸಹ ಅಧಿಕಾರಿ 
ಸಿಬ್ಬಂದಿಗಳಿಗೆ ನೀಡಲಾಗುವುದು. 


ಹೆಚ್‌ಡಿ 38 ಎಸ್‌ಎಸ್‌ಟಿ 2022 | 
{uC ( 1 


ಗೃಹ ಸಚಿವರು 


Vvrhs Ted 

(ಹೋಲಿಣ್‌ ಜಲಾ 
'ಚೆಕಿೆಲ್‌ ಜನಡಲ್‌ ಭನ ಕ್‌ೆ 

ನ ಟಕ್‌ ಹಂ ps ಸ 
ನಂ:2,.ನೈಪತುಂಗ ರಸ್ತೆ ಬೆಂಗಳೂರು * 
ಸಂಚಾರಿ.ಸುತೋಟೆ-೨ « 
ಈ  ನಿಷೆಯಃ ಟೋಡುಂಗ್‌ ವಾಪನಗಳಿ ಕರ್ಯರೆಣೆ ಬೇಕಿ ಅನಸುಖಿಸಬೆಣದ ಗುಣವಮುಲ್ಟದ: ನಿರ್ವಹಣಾ. 
§ Seinಳು [Stanilurd Operating Proteilure (Son). 


K ಕರ್ನಾಟಕ "ರಾಜ್ಯದಲ್ಲಿ 'ವಾಹನಗಳು/ಬಾದೆಟಾರಿಗಳ' ಸುಗಮ ಸಂಬಾರಕ್ಕೆ ಅಜಹಣೆಯಾಗುವೆಂತೆ' (ಪ್ರದೇಶಗಳ ಪ್ರಮೇಶಕ್ಕಿ ಣ್ಣ. 
ಪಾಷನ ನಿಲಗಣೆ ನಿಷೇಧ ಪ್ರದೇಶಗಳಲ್ಲಿ 'ನಿಲುಗಡೆ,. ತಪ್ಪು ಬಿಲುಗಡೆ, ಪಾದಭಾರಿ ಬಾಟುನಿಕೆ, ಪಾದಚಾರಿ ರೆಸ್ತೆಯಲ್ಲಿ ನಿಲುಗಡೆ ಹಾಗೂ 
ಡೆಬಲ್‌ ಜಾರ್ಕಿಂಗ್‌ ಇತ್ಯಾದಿ) 'ಸೆಂಚಾರ ಏಿಲುಗಣೆ' ನಿಯಮಗಳನ್ನು ಉಲ್ಲಂಘಿಸುವ ಏಿದಧ: ರತಿಯ 'ವಾಜನೆಗಳನ್ನು ಸಾಗಿಸಲು ಯರ 


ಆರು ಜೈನ್‌ ವಿಧಾನ ಅಥವಾ ಚೆಕಗಗಿಂದ ಎತ್ತುವ. ವಿಧಾನಬನ್ನು ಒಳಗೊಂಡ ಟೋಯಿಂಗ್‌ ಬಾಣಗಳನ್ನು ಉಪೆಯೋಗಿಸಲಾಗುತ್ತಿೆ. 


 & ಪಾಸಸ್ಯ್ಯಳನ್ನುನಿಳಿದೊಯ್ಯಲು: ಇರುವ ಕಾನೊನು ಪೊಮಸದಕೆ (ಭಾರತಂ ಮೋಟಾರ್‌ ಬಾಹನೆ ಕಾಯ್ದೆ] 
» ಎ ಕಲರಿ ೧2 ಅಪಾಯಕರ ರತಿಯಲ್ಲಿ ಬಾಹನವನ್ನು ನಿಲ್ಲಿಸುವುದು: ಕನ್ನೆಯ "ಇತರ. ನಳಕೆದಾರಂಗ "ಅನಯ. ಆರಆಗೆ ಆಥವಾ 


ಅನಗತ್ಯ, ಅನಾನೂಕಲಕೆ: ಉಂಟು ನಾಡುವ ಹಾಗೂ ಅಂಶೆಹ" ಸಾಧ್ಯತೆಯಿರುವ ರೀತಿಯಲ್ಲಿ ಯಾವ್ದರೇ.. ಸಾರ್ವಜನಿಕ 


ಸ್ಥಳದಲ್ಲಿ “ವಾಹನವನ್ನು ನಿಲ್ಲಿಸಿ, ಹೋಗುವುದು. ಅಪರಾಧೆ.. ಅಂತನ 'ನಾಪನಗಳನ್ನು ಪೊಲೀಸರು ಎಳೆದೊಡ್ಯುಬಹುದು 


ಮಪ್ತು'ಹಗೆ ನಿಳಿಯುವುದಕ್ಕೆ ತಗುಲುವ ಬುಲ್ಯವನ್ನು ಹಾಗೂ ಆತನೆ ಅಪರಾಧಕ್ಕೆ" ರುಟ್ಕವನ್ನು ವಿಧಿಸಬಹುದು. 


ಬರುವ ಮೋಟಾರ್‌ ದಾಡಕಗಳಣ್ನು ತೆಗೆಯುವುದು. 


ಕಿಂ 127 ಸಾರ್ವಜನಿಕ ಸ್ಥಳದಲ್ಲಿ ಪರತಕಬಾಗ, ಅಥವಾ ಪೇಕ್ಷತರಾಗಿ, 


ಟೋಯಿಂಗ್ಸ್‌ ಬಾನದ ಉಸ್ತುವಾರಿ ಅಧಿಕಾರಿಯ: ಕರ್ತವ್ಯಗಳು: ಹುತ್ತು. ವಾಟ್ಳಾರಿಗಳು 

1. ವಾಹನವನ್ನು ಎಳಿದುಯ್ಯುದ' ಮೊದಲು ಕಪ್ಪಾಗಿ ವಾಪಸವನ್ನು ನಿಲುಗಡೆ ಮಾಡಿದ್ದರ ಸ್ಥಳದ ಭಾನಟತ್ರನನ್ನು 
ತೆಗೆಡುಕೊಳ್ಳುವುದ್ದು, 

2. ಎಳಿ ವ ಪ್ರತಿ ವಾಹನದ ಕಾರ್ಯಾಚರಣೆಯ ಮೇಲ್ವಿಟಾರಣೆಯೆನ್ನು 'ಬುದ್ಧು ನಿರ್ವಹಿಸುವುದು. 


ಟಾ 
ಬಂದಲ್ಲಿ, ಅಪರಿಂದ ನಿಯಮ ಉಲ್ಲಾಘನೆಗ ಮೂತ್ರ" ಬಂವನ್ನು ಸಂಸಹಪಿ "ರಶೀದ ನೀಡಿ ವಾಪನನನ್ನು ಸ್ವಳದಲ್ಲಿಯೀ 
ergo. ನಾಯದ" ವಾರಸುದಾರರು ಏರದಿದ್ದಲ್ಲಿ ಟೋಯಿಂಗ್‌ ಸಿಬ್ದಿಲದಿಗೆ ವಾಹನವನ್ನು ಟೋಯಂಸ್‌ 


ಪಾಹನದಲ್ಲಿ ಹಾರಲು ಸೂಚಿಸಿ ಬಳಿಕ "ಅಲ್ಲಿಂದ ಹೊರಟು ಕಣಾ ಮು್ರಿಯಲ್ಲಿ ಗೊತ್ತುಪಡಿಸಿದ 'ಏಂಹನಗಳ ಕೇಬಿರಣಾ 
ಷ್ಥಳಕ್ಕಿ ತಲುಪಿ: ಮಾನವನ್ನು ಸುರಕ್ಷಿತವಾಗಿ “ಇಡುವುದು. § - 


N 


ಗಾ 


2 


ಡ ಆಧಿಣರಿ ವಾಹನವನ್ನು ಎಸ್ಟಿ 


'ಖಾಬಕಿಸಿ ವಾಹನವನ್ನು ಮರಕ್ಕೆ 
ಯನ್ನು, ಟೋ ಮಾಡಲಾದ. ಸ್ಥಳದಲ್ಲಿ 


5. ವಾಹನದ ವಾರಸುದಾರರಿಗೆ -ಅರಿನಾಗದಂತೆ ವಾಹನವನ್ನು ಟೊ ಮಾಡಲಾ: 
ಶೇಖರಿಸಿಡಲಾಗಿದೆ;. ವಾರಸುಬಾರರು ಯಾವ ಸ್ಥಳಕ್ಕೆ. ಬಂದು ದಂಡವನ್ನು 


ಪಡೆಯಬಹುದು ಫಾಗೂ ನೊಲೀಸ್‌ ಸ್ನೇಷನ್‌' ವಿವರಗಳನ್ನು ಒಳಗೊಂಡ ಮಾಹಿತಿ 


ಗ. ಠಾಣಾ ವ್ಯಾದ್ತಿಯನ್ಲಿರುವ ವಾಹನಗಳ ನಿಮಿಗಡ. ಮತ್ತು ನಿಲುಗಡೆ ನಿಷೇಧದ" ಸ್ಥಳಗಳ ಸಂಪೂರ್ಣ ಮಾಖಿತಿಂಯುನ್ಯು 
ಅಧಿಕಾರಿಯು ಹೊಂದಿರಬೇಕು, 


ಟೋಯಿಂಗ್‌ ದರಗು ' K 
ಕರ್ನಾಟಕ ಸರ್ಕಾರವು ಈ ಕೆಳಕಂಡಂತೆ ಟೋಯಿಂಗ್‌ ದರವನ್ನು ನಿಗಿರಿಬಣಸಡುತ್ತದೆ.. 


1 ನೆಗರ ಪ್ರದೇತಗಳಾದೆ ಬೆಂಗಳೂರು, ಮೈಸೂರು, ಮಂಗಳೂರು ಹುಬ್ಬಳ್ಳಿಂಭಾರಬಾಡ"ಮತ್ತ ಬೆಳಗಾವಿ ನಗರ 
(ಸರ್ಣರದ .ಆದೇಶ. ಸರೆ. , ಜೆಟ್‌ತಿ..॥4$ ಎಸೆಎಸ್‌ಟಿ 2018, ದಿನಾಂ803.03208 'ಮತ್ತೆ, ಸರ್ಕಾರದ" ಆದೆಶ ಸಂಖ್ಯಿ ; 
ಪೆಚ್‌ಡಿ 330, ಎಸ್‌ಎಸ್‌ಟ್ರ: 2016, ದಿನಾಂಕ,20,09,2016) ಗಳಗೆ ಬರಗಳು. ಈ ಕಳಕಂಡಂತಿಬೆ. 


ಹ 


Te 
EL 
1 


2. ಕರ್ನಾಟಕದ ಇತರ ಬಲ್ಲಾ ಜಿಲ್ಲೆಗಳಿಗೆ: - ” 
(ಸರ್ಕಾರದ ಆದೇಶ :ಸರಖ್ಯ 'ಹೆಚ್‌ಡಿ-314: ಎಸ್‌ಟಿ 2012, ದಿನಾಂಕ87,09,2012)" 6 ಕೆಳಕಂಡಂತೆ ಟ್ರೋಟಸಂಗ್‌ 'ಡರಗಳಮ್ಮು 


ವಿಧಿಸಲಾಗಿರುತ್ತದೆ. 


83: 


ಟೋ ಮಾಡಿದೆ -ಬಾಹನೆಕ್ಕೆ ಬೆಂಗ್ರಹಸುವ' ಒಟ್ಟು:ಶುಲ್ಯ (ಪಾರ್ಕಿಂಗ್‌ ಉಲ್ಲಂಘನೆ * ಟೋಯಂಗ್‌ ಬಾಟ್ರು) 


ಟ್ಲೋಯಿಗ್‌. ಕಾರ್ಲಾಚರಣಿ ಪೇಳಿ (ಉಸ್ತುವಾರಿ. ಆದಿಕಾರಿ ಚತ್ರ 'ಟೋಯಿರಗ್‌ ಸಿಬ್ಬಂದಿ]: ಶಿಸ್ನಾಚಾರೆಡೆ'ವೆರ್ಶನೆಗಳು, 


ಆಅ) ಕಾರ್ಯಾಡೆರೆಣೆ'`ವೇಳಿ ಉಸ್ತುವಾರಿ 'ಅಧಿಕಾರಿ ಮತ್ತು: ಸಿಬ್ಬಂದಿ Kes ಮಸ್ತು ಸುಸಂಸ್ಕತವಾಗಿ ನಡೆದುಕೊಲಡು 
ಮಾಪನವನ್ನು ಎಳೆದೊಯ್ದ 'ವ "ಮೊದ." ನಿಜುಮ 


ಆ) ಟೋಯೆಂಗ್‌ ಸಿಬ್ಬಂದಿಯು: ರಷ್ಯದ 'ಹಮಯದಲ್ಲಿ. “ಕಡ್ನಯವಾಗಿ' ಸೌರ: (Nivylue) ಬಣ್ಣದ :ಸೆಮವಸ್ತರ್ವ 
ಧರಿಸಿರಬೇಕು. ಸಮವಸ್ಥದ: "ಮೇ: ಸರಿಸ" ಫಲಕವನ್ನು. ಪ್ರದೆಃ ಕು. ಕಾರ್ಯಾಚರಣೆ ನೆಚೆಪುವಾಗ BESS 
" ರಿಫೆಕ್ಷೀವ್‌: ಬಾಕಿಗಳನ್ನು. ಧಂಹಿರಟೇಕು.. ' 

'ಇ) ಉಲ್ಲಂಘನೆದಾರರು' ಕೇಳಿದಾಗ: ಮೊಪೀಸ್‌: ಸ್ಟೇಷನ್‌ ಏವಿರ; ಟೋಯಿಂಗ್‌ ದರ,-ಪಾರ್ಕಿಂಗ್‌ - ಉಲ್ಲಂಘನೆ: ದರೆ ಕಾನೊನು 
ಪ್ರಕ್ರಿಯೆ" ಮತ್ತು ಪೊಲೀಸ್‌ ನೋಟೀಸ್‌ನ 'ವಲೇವುರಿ ಬಸ್ಗೆ : ಸಂಪೂರ್ಣ ವಿಜರಗಳನ್ನು' ಉಸ್ತುವಾರಿ: ಅಧಿಕಾರಿಯು 
ಖಾಂತವಾಗಿ ಒದಗಿಸಬೇಕು. 

ಈ) ಉಲ್ಲಂಘನೆಬಾರರೊಂದಿಗೆ- ಉಸ್ತುವಾರಿ ಅಧಿಕಾರಿ ಮಾತ್ರ: ಸೆಂಭಾಸಿಸುವುದು, ಯಸವಪುಶೇ ಸಂದರ್ಭಗಳಲ್ಲಿ ಟೋಯಂಗ್‌ 
ಸಿಬ್ಬಂದಿ ಉಬ್ಬಂಘನೆದಾರರ್ಲೊಂದಿಗೆ/ವಾಹಫೆದ : :ಮಾಲೀಕರೊಂದಿಗೆ ಸಂಭಾಷಿಸಬಾರದು. 


ಮೇಲ್ಕಂಡ 'ಸೂಚಿನೆಗಳನ್ನು ರಾಜ್ಯದ ಎಲ್ಲಾ -ಸಂಜಾರಿ, ಅಧಿಕಾರಿಗಳು ಸರಿಯಾಗಿ 'ಪಾಲಿಸುವುದು.. ಘಟಕಾಧಿಕಾರಿಗಳು, 
ಮತ್ತು ಇತರೆ ಮೇಲ್ಫಿಬಾರಕ- ಅಧಿಣರಿಗಳು 'ತಮ್ನು ಎಲ್ಲಾ ಸಂಚಾರಿ ಆಧಿಜರಿಗಳಗೆ ವಾಪನಗಳ ಟೊಯೆಂಗ್‌ಆನ್ನು 


ಸಂಪೇದನೆಯಂದ ಮತ್ತು ಪಾರದರ್ಶಕ ರೀತಿಯಲ್ಲಿ ಮಾಡುವಂತೆ ಸೂಚಿಸಲಾಗಿದೆ: 


“ಚೈದಿಕ್ಟರ್‌-ಬನರೆಲ್‌. ಮತ್ತು: ಇನ್ಸನೆಕ್ಷರ್‌ 
3 ಜನರಲ್‌" ಆಫ್‌ ;ಘೊಲೀಸ್‌. ಕರ್ನಾಟಕರಜ್ಯ. 
ಬೆಂಗಳೂರು. 


ಗೈ 

K ಬಲ: ಹೊಲೀಸ್‌ ಆಯುಕ್ತರು. ಆಜರುಗಳಿಗೆ - 
ಅಪರ ಪೊಲೀಸ್‌ ಆಯುಕ್ತರು, ಸಂಚಾರ: ಮತ್ತು ಭದ್ರತೆ. ಚಿಂಗಳೂರು'ನೆಗರೆ 'ಅಟರಗೆ ~ 

ದೆ x ನಭಿಕಾರಿಗಳು. ರವರಿಗೆ 


pe 


೧ನುಬಂಕು-ಶಿ 


ಜಂಟಿ ಪೊಲೀಸ್‌ ಆಯುಕ್ತರವರ ಕಛೇರಿ, 
ಸಂಚಾರ ವಿಭಾಗ, ನಂ.5, ಇನ್‌ಫೆಂಟ್ರಿ ರಸ್ತೆ, 
ಬೆಂಗಳೂರು ನಗರ, 
ದಿನಾಂಕ: ನೇ ಸೆಪ್ಟಂಬರ್‌ 2021 


ಜೆಂಗಳಮಿ ನಗರ 
ಸಂಚಾರ ಪೊಲೀಸ್‌ 


ಸುತೋ ಲೆ — 125(ಎ) ಪರಿಷ್ಠತ 


ಟೋಯಿಂಗ್‌ ವಾಹನಗಳ ಪೂರ್ವ ನಿರ್ಧರಿತ ಕಾರ್ಯನಿರ್ವಹಣಾ ವಿಧಾನ. 
(Standard Operating Procedure) 


ವಿಷಯ:- ಟೋಯಿಂಗ್‌ ವಾಹನಗಳ ಕಾರ್ಯಾಚರಣೆ ವೇಳೆ 
ಅನುಸರಿಸಬೇಕಾದ ನಿರ್ಧರಿತ ಕಾರ್ಯ ನಿರ್ವಹಣಾ 


ವಿಧಾನಗಳು - (Standard Operating Procedure 
(SOP) - ಪರಿಷ್ಕೃತ ಸುತ್ತೋಲೆ. 
ತೇಶೇಸೇತ್ಯೇಸೇಸೇಷ 
ಬೆಂಗಳೂರು ನಗರದಲ್ಲಿ ವಾಹನಗಳು/ಪಾದಚಾರಿಗಳ ಸುಗಮ ಸಂಚಾರಕ್ಕೆ ಅಡಚಣೆಯಾಗುವಂತೆ 
(ಪ್ರದೇಶಗಳ ಪ್ರವೇಶಕ್ಕೆ ಅಡ್ಡಿ, ವಾಹನ ನಿಲುಗಡೆ ನಿಷೇಧ ಪ್ರದೇಶಗಳಲ್ಲಿ ನಿಲುಗಡೆ, ತಪ್ಪ ನಿಲುಗಡೆ, ಪಾದಚಾರಿ 


''ದಾಟುವಿಕೆ, ಪಾದಚಾರಿ ರಸ್ತೆಯಲ್ಲಿ ನಿಲುಗಡೆ ಹಾಗೂ ಡಬಲ್‌ ಪಾರ್ಕಿಂಗ್‌ ಇತ್ಯಾದಿ) ಸಂಚಾರ ನಿಲುಗಡೆ 


ನಿಯಮಗಳನ್ನು ಉಲ್ಲಂಘಸುವ ವಿವಿಧ ರೀತಿಯ ವಾಹನಗಳನ್ನು ಸಾಗಿಸಲು ಹುಕ್‌ ಮತ್ತು ಚೈನ್‌ ವಿಧಾನ ಅಥವಾ 
ಚಕ್ರಗಳಿಂದ ಎತ್ತುವ ವಿಧಾನವನ್ನು ಒಳಗೊಂಡ ಟೋಯಿಂಗ್‌ ವಾಹನಗಳನ್ನು ಉಪಯೋಗಿಸಲಾಗುತ್ತಿದೆ. 


ಸಂಚಾರ ಹೊಲೀಸರು ವಾಹನಗಳನ್ನು ಟೋ ಮಾಡಲು ಅಧಿಕಾರವನ್ನು ಪ್ರದತ್ರ ಮಾಡುವ ಕಾನೂನು 


ಸಂಬಂಧಿಸಿದ ಕಲಂ: ಭಾರತೀಯ ಜೋಟಾರ್‌ ವಾಹನ ಕಾಯ್ದೆ ಕಲಂ 122. 


ಕಲಂ 122: ಅಪಾಯಕಾರಿ ರೀತಿಯಲ್ಲಿ ಲ್ಲಿ _ವಾಹನವನ್ನು ನಿಲ್ಲಿಸುವುದು: ರಸ್ತೆಯ ಇತರೆ ಬಳಕೆದಾರರಿಗೆ ಅಪಾಯ, 
ಅಡಚಣೆ ಅಥವಾ ಅನಗತ್ಯ ಗತ್ತೆ ಅನಾನುಕವತೆ ಉಂಟು ಮಾಡುವ ಹಾಗೂ ಅಂತಹ ಸಾಧ್ಯತೆಯಿರುವ 
ರೀತಿಯಲ್ಲಿ ಯಾವುದೇ ಸಾರ್ವಜನಿಕ ಸ್ಥಳದಲ್ಲಿ ವಾಹನವನ್ನು ನಿಲ್ಲಿಸಿ ಹೋಗುವುದು , ಸಂಚಾರ 
ನಿಯಮದ ಉಲ್ಲಂಘನೆಯಾಗಿರುತ್ತದೆ. ಅಂತಹ ವಾಹನಗಳನ್ನು. ಪೊಲೀಸರು ಎಳೆದೊಯ್ಯಬಹುದು 
ಮತ್ತು ಹೀಗೆ ಎಳೆಯುವುದಕ್ಕೆ ತಗಲುವ ಶುಲ್ಕವನ್ನು ಹಾಗೂ ಆ ವಾಹನಗಳ ಸಂಚಾರ ನಿಯಮಗಳ 
ಉಲ್ಲಂಘನೆಗೆ ದಂಡವನ್ನು ವಿಧಿಸಬಹುದು. | 


ಕಲಂ 127: ಸಾರ್ವಜನಿಕ ಸ್ಥಳದಲ್ಲಿ ಪರಿತ್ಯಕ್ಷವಾಗಿ ಅಥವಾ ಉಪೇಕ್ಷಿತವಾಗಿ ಬಿಟ್ಟಿರುವ ಮೋಟಾರ್‌ ವಾಹನಗಳನ್ನು 
ತೆಗೆಯುವುದು. - 


(0 ವಾಹನವನ್ನು ಸಾರ್ವಜನಿಕ ಸ್ಥಳದಲ್ಲಿ 10 ಗಂಟೆಗಳಿಗೂ ಹೆಚ್ಚು ಕಾಲ ಹಾಗೇ ಬಿಟ್ಟು 
ಹೋಗಿದ್ದರೆ ಅಥವಾ ನಿಲುಗಡೆ ಮಾಡಬಾರದು ಎಂದಿದ್ದ ಸ್ಥಳದಲ್ಲಿ ನಿಲ್ಲಿಸಿದ್ದರೆ 
ಸಮವಸ್ತದಲ್ಲಿರುವ ಆ ಪ್ರದೇಶದ ಪೊಲೀಸ್‌ ಅಧಿಕಾರಿಯು ಅದನ್ನು ಎಳೆದೊಯ್ಯುವಂತೆ ಆಜ್ಜೆ 
ಮಾಡಬಿಹುದು. 


. (2) ಸಂಚಾರಕ್ಕೆ ಅಡಚಣೆ ಉಂಟು ಮಾಡುವ ರೀತಿಯಲ್ಲಿ ವಾಹನವನ್ನು ಹಾಗೆಯೇ ಬಿಟ್ಟು 
ಹೋಗಿದ್ದರೆ ಆ ಪ್ರದೇಶದ ಪೊಲೀಸ್‌ ಅಧಿಕಾರಿಯ ಆಜ್ಞೆಯ ಮೇರಗೆ ತಕ್ಷಣವೇ ಅದನ್ನು 
 ಎಳೆದೊಯ್ಯುವ ಮೂಲಕ ಅಲ್ಲಿಂದ ತೆಗೆಯಬಹುದು. 


(3) ಎಳೆದೊಯ್ಯುವುದಕ್ಕೆ ತಗುಲುವ ಖರ್ಚನ್ನು ಉಲ್ಲಂಘನೆ ಮಾಡಿದ ವಾಹನ ಮಾಲೀಕನು 
ತೆರಬೇಕು ಇನ್ಯಾವುದಾದರೂ ದಂಡ ವಿಧಿಸಿದ್ದರೆ ಅದನ್ನೂ ತೆರಬೇಕು. 


ಟೋಯಿಂಗ್‌ ವಾಹನಗಳ ತಾಂತ್ರಿಕ 'ನಿರ್ದಿಷ್ಟತೆ (2020 ರ ಟೆಂಡರ್‌ ದಾಖಲಾತಿಯಂತೆ) 


\ 


“ ಟೋಯಿಂಗ್‌ ವಾಹನದ ಉದ್ದ 9.4 ಅಡಿ * ಅಗಲ 6.25 ಅಡಿ ಇರಬೇಕು. 

*: ಪವರ್‌ ಸ್ಟೇರಿಂಗ್‌ ಹೊಂದಿರುವ ಟೋಯಿಂಗ್‌ ವಾಹನವಾಗಿರಬೇಕು. 

* 2800 ಎಂ.ಎಂ. ಫ್ಲೀಲ್‌ ಗಾತ್ರದ ಕಾರುಗಳನ್ನು ಟೋ ಮಾಡುವ ಸಾಮರ್ಥ್ಯವನ್ನು ಹೊಂದಿರಬೇಕು. 
೫ 2 ಟನ್‌ ತೂಕದ ವಾಹನಗಳನ್ನು ಹೊರುವ ಸಾಮರ್ಥ್ಯ ಇರಬೇಕು. 

* ಸೆಲ್ಫ್‌ ಲೋಡಿಂಗ್‌ ಫ್ಞೀಲ್‌ ಲಿಫ್ಟ್‌ ವ್ಯವಸ್ಥೆ ಇರಬೇಕು. 

: ವಾಹನದ ಮುಂಭಾಗದ ಚಕ್ರಗಳಲ್ಲಿ ಹೈಡ್ರಾಲಿಕ್‌ ತಾಂತ್ರಿಕ ವ್ಯವಸ್ಥೆ ಇರಬೇಕು. 


ಟೋಯಿಂಗ್‌ ವಾಹನಗಳ ಪೂರ್ವ ನಿರ್ಧರಿತ ಕಾರ್ಯನಿರ್ವಹಣಾ ವಿಧಾನವನ್ನು ಕೆಳಕಂಡಂತೆ ವಿಂಗಡಿಸಲಾಗಿದೆ. 


* ಸಂಚಾರ ವಿಭಾಗದ ಪೊಲೀಸ್‌ ಠಾಣೆಯ ಪೊಲೀಸ್‌  ಇನ್ನ್‌ಪೆಕ್ಟರ್‌ಗಳು ಕೈಗೊಳ್ಳಬೇಕಾದ/ಅನುಸರಿಸಬೇಕಾದ 


- ಸ್ರಮಗಳು 
=: ಟೋಯಿಂಗ್‌ ವಾಹನಗಳ ಪ್ರಭಾರ ವಹಿಸಿರುವ ಎ.ಎಸ್‌.ಐ/ಪಿ.ಎಸ್‌.ಐ ಅನುಸರಿಸಬೇಕಾದ ಮಗಳು. 


* ಟೋಯಿಂಗ್‌ ಸಿಬ್ಬಂದಿಗಳ ಕಾರ್ಯನಿರ್ವಹಣೆ. 


ಸಂಚಾರ ಹೊಲೀಸ್‌ IN 


= ರಾಣಿಗೆ ಹಂಚಿಕೆಯಾಗಿರುವ ಟೋಯಿಂಗ್‌ ವಾಹನ, ಸಿಬ್ಬಂದಿಗಳು ಹಾಗೂ ಮಾಲೀಕರು ಬಂದು ವರದಿ 
ಮಾಡಿಕೊಂಡಿರುವ ಬಗ್ಗೆ ಪರಿಶೀಲಿಸುವುದು 


ಟೋಯಿಂಗ್‌ ವಾಹನಕ್ಕೆ ಹಂಚಿಕೆ ಮಾಡಿರುವ ಸಿಬ್ಬಂದಿಗಳ ವಿವರಗಳನ್ನು ಪರಿಶೀಲಿಸಿ ರಿಜಿಸ್ಟರ್‌ನಲ್ಲಿ 
ನಮೂದಿಸುವುದು. 

ಹಂಚಿಕೆಯಾಗಿರುವ  ಟೋಯಿಂಗ್‌ ವಾಹನವು ಟೆಂಡರ್‌ ನಿಯಮದ ಪ್ರಕಾರ ಎಲ್ಲಾ 
ಉಪಕರಣಗಳನ್ನು/ದಾಖಲಾತಿಗಳನ್ನು: ಹೊಂದಿರುವ ಬನ್ಗೆ ಪರಿಶೀಲಿಸುವುದು. 

ವಾಹನ ಸುಸ್ಥಿತಿಯಲ್ಲಿದೆಯೇ? ಹೈಡ್ರಾಲಿಕ್‌ ಸಿಸ್ಪಮ್‌ ಕಾರ್ಯನಿರ್ವಹಿಸುತ್ತಿದೆಯೇ? ಮುಂತಾದ 
ವಿವರಗಳನ್ನು ಪರಿಶೀಲಿಸುವುದು 4 KN 
ಟೋಯಿಂಗ್‌ ವಾಹನದ ಉಸ್ತುವಾರಿಯಾಗಿ ಕನಿಷ್ಠ ಎ.ಎಸ್‌.ಐ ದರ್ಜೆಯ ಅಧಿಕಾರಿಯನ್ನು ನೇಮಕ 
ಮಾಡುವುದು ಹಾಗೂ ನೇಮಿಸಿರುವ ಅಧಿಕಾರಿ ಕಡ್ಡಾಯವಾಗಿ ಬಾಡಿವೋರ್ನ್‌ ಕ್ಯಾಮೆರಾ ಧರಿಸಿರುವ ಬಗ್ಗೆ 
ಪರಿಶೀಲಿಸುವುದು. ,. 

ಟೋಯಿಂಗ್‌ ವಾಹನದಲ್ಲಿ ಠಾಣೆಯ ಹೆಸರು, ಟೋಯಿಂಗ್‌ ದರ, ಶೇಖರಣೆ ಮಾಡುವ ಸ್ಥಳದ 
ವಿವರಗಳನ್ನೊಳಗೊಂಡ ಮಾಹಿತಿಯ ತೂಗು ಹಾಕುವ ಬೋರ್ಡ್‌ ವಾಹನದ ಎರಡು ಭಾಗಗಳಲ್ಲಿ ಇರುವ 
ಬಗ್ಗೆ ಖಾತ್ರಿ ಪಡಿಸಿಕೊಳ್ಳುವುದು. 4 


ದೂರುಗಳಿದ್ದಲ್ಲಿ ಸಂಪರ್ಕಿಸಬೇಕಾದ 948080 

ಠಾಣಾಧಿಕಾರಿಯ ಮೊಬೈಲ್‌ ಸಂಖ್ಯೆ 0802294 

ಟೋ , ಮಾಡಲಾದ ವಾಹನ ಶೇಖರಣೆ 
ಮಾಡುವ ಸ್ಥಳ 


ವಾಹನದ ವಿಧ 


ನೋ 
ಪಾರ್ಕಿಂಗ್‌ ದರ 

(ಎರಡು ಅಥವಾ ಹೆಚ್ಚು ಬಾರಿ ನೋ 

ಪಾರ್ತಿಂಗ್‌ ಉಲ್ಲಂಘನೆ) 


ದೂರುಗಳಿದ್ದಲ್ಲಿ ಪಖ. ರವರನ್ನು ಸಂಪರ್ಕಿಸಬಹುದಾದ ಮೊಬೈಲ್‌ ಸಂಖ್ಯೆಯು ನಮೂದಾಗಿರುವ 
ಬಗ್ಗೆಯೂ ಖಚಿತಪಡಿಸಿಕೊಳ್ಳುವುದು i 
ಟೋಯಿಂಗ್‌ ಸಿಬ್ಬಂದಿಗಳು ಸಮವಸ್ತ್ರ, ಕಟಿಂಗ್‌, ಶೇವಿಂಗ್‌, ನಾಮಫಲಕ ಹಾಗೂ ಷೂ ಧರಿಸಿರುವ ಬಗ್ಗೆ 
ಪರಿಶೀಲನೆ ನಡೆಸುವುದು. 

ಟೋಯಿಂಗ್‌ ಉಸ್ತುವಾರಿ ಅಧಿಕಾರಿ ಹಾಗೂ ಸಿಬ್ಬಂದಿಗಳು ಸಾರ್ವಜನಿಕರೊಂದಿಗೆ ಸೌಜನ್ಯಯುತವಾಗಿ 
ವರ್ತಿಸುವ ಬಗ್ಗೆ ತಿಳುವಳಿಕೆ ನೀಡುವುದು. 


ಟೋ ಮಾಡಲಾದ ವಾಹನಗಳನ್ನು ಶೇಖರಿಸುವ ಜಾಗವು ಸಂಚಾರ ಠಾಣೆಯಿಂದ ದೂರವಿದ್ಧಲ್ಲಿ 
ಸಾರ್ವಜನಿಕರಿಗೆ ಅನುಕೂಲವಾಗುವಂತೆ ಮತ್ತೊಬ್ಬ ಎ.ಎಸ್‌.ಐ. ದರ್ಜೆಯ ಅಧಿಕಾರಿಯನ್ನು ನೇಮಿಸಿ 
ದಂಡ ಸಂಗ್ರಹಿಸಿ, ರಸೀದಿ ನೀಡಿ, ವಾಹನವನ್ನು ಬಿಡಲು ಕ್ರಮ ಕೈಗೊಳ್ಳುವುದು. ಎ.ಎಸ್‌.ಐಗಳ 
: ಕೊರತೆಯಿದ್ದಲ್ಲಿ ಒಬ್ಬ ಸಂಚಾರ ವಿಭಾಗದ ಹೆಚ್‌.ಸಿ.ಯನ್ನು ಆ ಜಾಗದಲ್ಲಿ ನೇಮಿಸಿ ಉಲ್ಲಂಘನೆದಾರರಿಗೆ 
ದಂಡ ಪಾವತಿಸಲು ಅನುಕೂಲಮಾಡಿಕೊಡುವುದು. 

ವಾಹನಗಳನ್ನು ಶೇಖರಿಸುವ ಜಾಗವು ಠಾಣೆಯ ಪಕ್ಕದಲ್ಲೇ ಇದ್ದಲ್ಲಿ, ' ಅಂತಹ ಸ್ಥಳಗಳಲ್ಲಿ ಠಾಣೆಯಲ್ಲಿರುವ 
ಅಧಿಕಾರಿಗಳ ಮುಖಾಂತರ ದಂಡವನ್ನು ಸಂಗ್ರಹಿಸಿ ವಾಹನವನ್ನು ಬಿಡಲು ಕ್ರಮ ಕೈಗೊಳ್ಳುವುದು. 
ಯಾವುದೇ ಕಾರಣಕ್ಕೂ ಟೋಯಿಂಗ್‌ ದಂಡವನ್ನು ಪಾವತಿಸಲು ಬರುವ ಉಲ್ಲಂಘನೆದಾರರು 
ದಂಡಪಾವತಿಗೆ ಕಾಯದಂತೆ ಕ್ರಮ ಕೈಗೊಳ್ಳುವುದು. : . 

ಸರದಿಯಂತೆ ಠಾಣೆಯಲ್ಲಿರುವ ಎಲ್ಲಾ “ಎ.ಎಸ್‌.ಐ ರವರುಗಳಿಗೆ ಟೋಯಿಂಗ್‌ ಕರ್ತವ್ಯಕ್ಕೆ ನೇಮಕ 
ಮಾಡುವುದು 

ಟೋಯಿಂಗ್‌ ವಾಹನದ ಸಿಬ್ಬಂದಿಗಳು ಸಾರ್ವಜನಿಕರೊಂದಿಗೆ ಯಾವುದೇ ರೀತಿಯಲ್ಲಿ ವ್ಯವಹರಿಸದಂತೆ 
ಎಚ್ಚರ ವಹಿಸಲು ಸೂಚಿಸುವುದು oe 
ಟೋಯಿಂಗ್‌ ಸಿಬ್ಬಂದಿಗಳು ಯಾವುದೇ ಸ್ಥಂತ ನಿರ್ಧಾರ ತೆಗೆದುಕೊಳ್ಳದಂತೆ, ಉಸ್ತುವಾರಿ ಅಧಿಕಾರಿ 
ಸೂಚಿಸಿದ ವಾಹನಗಳನ್ನು ಮಾತ್ರ ಟೋ ಮಾಡುವಂತೆ ತಿಳುವಳಿಕೆ ನೀಡುವುದು. 

ಯಾವುದೇ ಕಾರಣಕ್ಕೂ ಟೋಯಿಂಗ್‌ ಸಿಬ್ಬಂದಿಗಳು ಸಾರ್ವಜನಿಕರೊಂದಿಗೆ ವಾಗ್ದಾದಕ್ಕೆ ಇಳಿಯದಂತೆ 
ಎಚ್ಚರಿಕೆಯನ್ನು ನೀಡುವುದು. 

ಪ್ರತಿ ದಿನ ಟೋಯಿಂಗ್‌ ಕಾರ್ಯಾಚರಣೆಯ ಸ್ಥಳಕ್ಕೆ ಅನಿರೀಕ್ಷಿತ ಭೇಟಿ ಕೊಟ್ಟು ಕಾರ್ಯಾಚರಣೆಯ 
ವಿವರಗಳನ್ನು ಪರಿಶೀಲಿಸುವುದು. | 

ಟೋಯಿಂಗ್‌ ವಾಹನ ಬದಲಾದಾಗ ಅದರೊಂದಿಗೆ ಸಿಬ್ಬಂದಿಗಳೂ ಕೂಡ ಬದಲಾವಣೆಯಾಗಿರುವ ಬಗ್ಗೆ 
ಖಚಿತಪಡಿಸಿಕೊಳ್ಳುವುದು 
ಯಾವುದಾದರೂ ಟೋಯಿಂಗ್‌ ವಾಹನದ ಸಿಬ್ಬಂದಿ ಅವ್ಯವಹಾರದಲ್ಲಿ ತೊಡಗಿರುವುದು ತಿಳಿದುಬಂದಲ್ಲಿ 
ಟೋಯಿಂಗ್‌ ವಾಹನದೊಂದಿಗೆ ಸಂಬಂಧಪಟ್ಟ ಸಿಬ್ಬಂದಿಗಳನ್ನು ಕಪ್ಪು ಪಟ್ಟಿಗೆ ಸೇರಿಸಲು ಶಿಫಾರಸ್ಸು 
ಮಾಡುವುದು. | 
ಟೋಯಿಂಗ್‌ ಮಾಡುವ ಸಂದರ್ಭದಲ್ಲಿ ವಾಹನಗಳು ಜಖಂಗೊಂಡಲ್ಲಿ, ರಿಪೇರಿ ಖರ್ಚನ್ನು ಟೋಯಿಂಗ್‌ 
ವಾಹನ ಮಾಲೀಕರಿಂದ ವಸೂಲು ಮಾಡಲು ಕ್ರಮ ಕೈಗೊಳ್ಳುವುದು. ಜಖಂ ಮಾಡಿದ ಸಿಬ್ದಂದಿಗಳ 
ನಿರ್ಲಕ್ಷ್ಯವಿದ್ದರೆ ವರದಿ ಸಲ್ಲಿಸುವುದು. 

ವಾಹನದ ಸಾಮರ್ಥ್ಯಕ್ಕಿಂತ ಹೆಚ್ಚಿನ ವಾಹನಗಳನ್ನು ಟೋ ಮಾಡದಂತೆ ಸೂಚಿಸುವುದು. 

ಸಂಗ್ರಹಿಸಲಾದ ಟೋಯಿಂಗ್‌ ಮೊತ್ತವು ಮಾರನೇ ದಿವಸ ಸಂಬಂಧಿಸಿದ ಬ್ಯಾಂಕಿಗೆ ಜಮಾ ಆಗುತ್ತಿದೆಯೇ? 
ಇಲ್ಲವೇ? ಎಂಬುದನ್ನು ಖಚಿತಪಡಿಸಿಕೊಳ್ಳುವುದು. 

ಟೋಯಿಂಗ್‌ ವಾಹನಗಳಲ್ಲಿ ಕರ್ತವ್ಯ ನಿರ್ವಹಿಸುವ ಸಿಬ್ಬಂದಿಗಳು ಗೈರುಹಾಜರಾದರೆ, ಅಥವಾ 
ವಾಹನಗಳು ಯಾವ ಕಾರಣಕ್ಕೆ ಕರ್ತವ್ಯಕ್ಕೆ ಹಾಜರಾಗಿರುವುದಿಲ್ಲ ಎಂಬ ಬಗ್ಗೆ ಸಮುಚಿತ ಮಾರ್ಗದಲ್ಲಿ 
. ವರದಿಯನ್ನು ಮೇಲಾಧಿಕಾರಿಗಳಿಗೆ ಸಲ್ಲಿಸುವುದು. 


ಟೋಯಿಂಗ್‌ ವಾಹನದಲ್ಲಿರಬೇಕಾದ ಪರಿಕರಗಳು 


| 

ಮ 
ಒದಗಿಸಬೇಕಾದದ್ದು ವಾಹನ ಮಾಲೀಕರು ಒದಗಿಸಬೇಕಾದದ್ದು 

ಮುಂಬದಿ ಮತ್ತು ಹಿಂಬದಿ ಎರಡು ಸಿಸಿಟಿವಿ ಕ್ಯಾಮೆರಾ, 

ವಷ 

ಸ 


. 
ಟೋಯಿಂಗ್‌ ರಿಜಿಸ್ಟರ್‌ ದಪ್ಪ ಹಗ್ಗ, ಚೈನ್‌ ಕೋನ್‌, ರಿಫ್ಲೆಕ್ಷರ್‌ 
Re) 


ಪೊಲೀಸ್‌ ಚೀಫ್‌, 20 ಮೀಟರ್‌ 
a bln 


ಟೋಯಿಂಗ್‌ ಉಸ್ತುವಾರಿ ಅಧಿಕಾರಿಯು ಕೈಗೊಳ್ಳಬೇಕಾದ ಕ್ರಮಗಳು 


ನೇ ಟೋಯಿಂಗ್‌ ಕಾರ್ಯಾಚರಣೆಗೆ ಹೊರಡುವ ಮುನ್ನ 


= ಟ್ರೋಯಿಂಗ್‌ ವಾಹನಕ್ಕೆ ಹಂಚಿಕೆ ಮಾಡಿರುವ ಸಿಬ್ಬಂದಿಗಳ ವಿವರಗಳನ್ನು ಪರಿಶೀಲಿಸುವುದು. 

=» ಟೋಯಿಂಗ್‌ ವಾಹನಕ್ಕೆ ಅಳವಡಿಸಿರುವ ಹೈಡ್ರಾಲಿಕ್‌ ಸಿಸ್ಟಮ್‌.ಕ್ಯಾಮೆರಾ/ಪಿ.ಎ. ಸಿಸ್ಟಮ್‌, ಹಾಗೂ 
ಇತರೆ ಪರಿಕರಗಳು ಸುಸ್ಥಿಶಿಯಲ್ಲಿವೆಯೇ ಎಂಬ ಬಗ್ಗೆ ಪರಿಶೀಲಿಸುವುದು. 

" ಟೋಯಿಂಗ್‌ ಉಸ್ತುವಾರಿ ಅಧಿಕಾರಿಯು ಬಾಡಿ ವೋರ್ನ್‌ ಕ್ಯಾಮೆರಾವನ್ನು ಧರಿಸಿ ನೀಟಾದ 
ಸಮವಸ್ತದಲ್ಲಿರತಕ್ಕದ್ದು, 

= ಠಾಣಾ ಸರಹದ್ದಿನ ನೋ ಪಾರ್ಕಿಂಗ್‌ ಜಾಗಗಳ ಮಾಹಿತಿಯನ್ನು ಹೊಂದಿರತಕ್ಕದ್ದು 

೫ ಕಾರ್ಯಾಚರಣೆಯ ವಿವರಗಳನ್ನು ಪರೀಕ್ಷಿಸಲು ಮೇಲಾಧಿಕಾರಿಗಳಿಗೆ ಅನುಕೂಲವಾಗುವ 

ರೀತಿಯಲ್ಲಿ ತಮ್ಮ ಮೊಬೈಲ್‌ ಮೂಲಕ ಲಿಂಕನ್ನು ನೀಡುವುದು 

= ಕಾರ್ಯಾಚರಣೆಗೆ ಹೊರಡುವ ಮುನ್ನ ಉಸ್ತುವಾರಿ ಅಧಿಕಾರಿಯು ಹಾಗೂ ಟೋಯಿಂಗ್‌ 
ಸಿಬ್ಬಂದಿಗಳು ತಮ್ಮ ಬಳಿ ಇರುವ ನಗದು ಮೊತ್ತವನ್ನು ಠಾಣೆಯ ಕ್ಯಾಷ್‌ ರಿಜಿಸ್ಟರ್‌ನಲ್ಲಿ ನಮೂದು 
ಮಾಡಿ ಹೊರಡುವುದು. 


$ೇ ಟೋಯಿಂಗ್‌ ಕಾರ್ಯಾಚರಣೆಯ ವೇಳೆ 


ಟೋ ಮಾಡುವ ಪ್ರತಿ ವಾಹನದ ಕಾರ್ಯಾಚರಣೆಯ ಮೇಲ್ದಿಜಾರಣೆಯನ್ನು ಖುದ್ದು 
ನಿರ್ವಹಿಸುವುದು 
ಕಾರ್ಯಾಚರಣೆಯಲ್ಲಿ ಟೋಯಿಂಗ್‌ ವಾಹನವನ್ನು 5 ರಿಂದ 10 ಕಿ.ಮೀ ವೇಗದಲ್ಲಿ ಚಾಲನೆ 
ಮಾಡಿಸುತ್ತಾ ಹೂಟರ್ಫ್‌/ಸೈರನ್‌ ಮಾಡುತ್ತಾ 'ಸಾಗುವುದು. 
ನಿಲುಗಡೆ ನಿಷೇಧಿತ ಸ್ಥಳದಲ್ಲಿ ನಿಲ್ಲಿಸಿರುವ ವಾಹನದ ಸಂಖ್ಯೆಯನ್ನು ನಿಲುಗಡೆ ನಿಷೇಧ ಸ್ಥಳದಲ್ಲಿ 
ನಿಲ್ಲಿಸಿರುವ ಬಗ್ಗೆ ತೆರವುಗೊಳಿಸಲು ಹಾಗೂ ಇಲ್ಲದಿದ್ದಲ್ಲಿ. ಟೋ ಮಾಡಲಾಗುವುದೆಂದು ವಾಹನದ 
ಸಂಖ್ಯೆಯ ಸಮೇತ ಮೆಗಾ ಘೋನ್‌ ಮೂಲಕ ಎಚ್ಚರಿಕೆಯನ್ನು ನೀಡುವುದು. 
ಏನೆಂದು ಪ್ರಕಟಿಸಬೇಕು? 
“ದ್ದಿಚಿಕ್ರಕಾರ್‌/ವಾಹನದ ಸಂಖ್ಯೆಗೆಎ/ಟಿಎನ್‌/ಎಪಿ- ವಾಹನವು ನೋ 

ಪಾರ್ಕಿಂಗ್‌ ಸ್ಥಳದಲ್ಲಿ ಅಥವಾ ಸಂಚಾರಕ್ಕೆ ಅಡೆತಡೆಯಾಗುವ ರೀತಿಯಲ್ಲಿ ನಿಂತಿದ್ದು, 

ಕೂಡಲೇ ತೆರವುಗೊಳಿಸಬೇಕು, ಇಲ್ಲವಾದಲ್ಲಿ ಟೋ ಮಾಡಲಾಗುವುದು” ` 
ಟೋ ಮಾಡುವ ಮೊದಲು, ತಪ್ಪಾಗಿ ವಾಹನವನ್ನು ನಿಲುಗಡೆ ಮಾಡಿದ್ದರ ಸ್ಥಳದ ಹಾಗೂ 
ವಾಹನದ ಛಾಯಾಚಿತ್ರ/ವಿಡಿಯೋ 'ಗಳನ್ನು ನಾಲ್ಕು ದಿಕ್ಕಿನಿಂದ ತೆಗೆಯುವುದು 
ಪ್ರಕಟಿಸಿದ 5 ನಿಮಿಷಗಳ ನಂತರ ವಾಹನದ ವಾರಸುದಾರರ ಬರದಿದ್ದಲ್ಲಿ ಮಾತ್ರ ಟೋಯಿಂಗ್‌ 
ಸಿಬ್ಬಂದಿಗೆ ವಾಹನವನ್ನು ಟೋ ಮಾಡಲು ಸೂಚಿಸುವುದು 
ಕಾರ್ಯಾಚರಣೆ ವೇಳೆ ವಾಹನಗಳು ಜಖಂ ಆಗದಂತೆ ನೋಡಿಕೊಳ್ಳುವುದು. 
ಛಾಯಾಚಿತ್ರ ಹಾಗೂ ವಿಡಿಯೋ ಚಿತ್ರಣವನ್ನು 64 ಜಿಬಿ. ಪೆನಡೈವ್‌ನಲ್ಲಿ ಠಾಣೆಯಲ್ಲಿ 
ದಿನಾಂಕವಾರು 30 ದಿನಗಳವರೆಗೆ ಶೇಖರಿಸಿಟ್ಟುಕೊಳ್ಳುವುದು 
ಟೋಯಿಂಗ್‌ ವಾಹನಕ್ಕೆ ವಾಹನಗಳನ್ನು ತುಂಬಿಕೊಳ್ಳುವ ಮುಂಚಿ . ವಾರಸುದಾರರು ಬಂದಲ್ಲಿ, 
ಅವರಿಂದ ಕೇವಲ ನೋ-ಪಾರ್ಕಿಂಗ್‌ ನಿಯಮ ಉಲ್ಲಂಘನೆಗೆ ಮಾತ್ರ ಸ್ಥಳದಲ್ಲಿ ' ದಂಡವನ್ನು 
ಸಂಗ್ರಹಿಸುವುದು 


ಈ ಟೋಯಿಂಗ್‌ ಕಾರ್ಯಾಚರಣೆಯ ನಂತರ 


» ವಾಹನವನ್ನು ಟೋ ಮಾಡಿ ತುಂಬಿಕೊಂಡ ಸಂತರ ವಾಹನಗಳ ವಾರಸುದಾರರಿಗೆ ಅಥವಾ 


ಸ್ಥಳೀಯ ಸಾರ್ವಜನಿಕರಿಗೆ ಅರೆವಾಗುವಂತೆ ವಾಹನವನ್ನು ಟೋ ಮಾಡಲಾಗಿರುವ ಪೊಲೀಸ್‌ 
ಠಾಣೆ, 'ವಾಹನವನ್ನು ಶೇಖರಿಸಿಡಲಾಗುವ ಸ್ಥಳದ ವಿವರಗಳನ್ನು ಮೆಗಾ ಫೋನ್‌ನ ಮೂಲಕ ' 
ಪ್ರಕಟಿಸುವುದು 
ಟೋಯಿಂಗ್‌ ವಾಹನಕ್ಕೆ ವಾಹನಗಳನ್ನು ತುಂಬಿಕೊಂಡು ಹೊರಟ ನಂತರ ವಾರಸುದಾರರು 
ಬಂದಲ್ಲಿ ಅವರಿಂದ ನೋ-ಪಾರ್ಕಿಂಗ್‌ ನಿಯಮ ಉಲ್ಲಂಘನೆ ಜೊತೆಗೆ ಟೋಯಿಂಗ್‌ ಶುಲ್ಕವನ್ನು 
ಸಂಗ್ರಹಿಸುವುದು 


» ಟೋ ಮಾಡಲಾದ ವಾಹನಗಳನ್ನು ನಿಗದಿಪಡಿಸಲಾದ ಸ್ಥಳಗಳಲ್ಲಿ ಶೇಖರಿಸಿಡುವುದು. 


“ ವಾರಸುದಾರರು ವಾಹನಗಳನ್ನು ಶೇಖರಿಸಿಟ್ಟಿರುವ ಸ್ಥಳಗಳಿಗೆ ಬಂದಾಗ ಟೋಯಿಂಗ್‌ ಮಾಡಲು 
ಕಾರಣವಾಗಿರುವ ಅಂಶಗಳ ಬಗ್ಗೆ ಶಾಂತ ರೀತಿಯಲ್ಲಿ ಮನವರಿಕೆ ಮಾಡಿಕೊಡುವುದು 

= ವಾಹನದ ವಾರಸುದಾರರಿಂದ ಟೋಯಿಂಗ್‌ ಶುಲ್ಕ' ಹಾಗೂ ನಿಯಮ ಉಲ್ಲಂಘನೆಯ ಶುಲ್ಕವನ್ನು 
ಪಿ.ಡಿ.ಎ ಮೂಲಕ ಸಂಗ್ರಹಿಸಿ ವಾಹನವನ್ನು ವಾರಸುದಾರರ ವಶಕ್ಕೆ ನೀಡುವುದು. 

“ ಉಸ್ತುವಾರಿ ಅಧಿಕಾರಿಯು ಟೋಯಿಂಗ್‌ ಕಾರ್ಯಚರಣೆಗೆ ಹೋಗಿದ್ದಲ್ಲಿ, ನಿಯೋಜಿತ ಎ.ಎಸ್‌.ಐ/ 
ಹೆಚ್‌.ಸಿ. ರವರು ವಾರಸುಬಾರರಿಗೆ ಯಾವುದೇ ತೊಂದರೆಯಾಗದಂತೆ ವಾರುಸುದಾರರು 
ವಾಹನವನ್ನು ಪಡೆಯಲು ಅನುಕೂಲ ಮಾಡಿಕೊಡುವುದು. 

*® ಟೋ ಮಾಡಲಾದ ವಾಹನವನ್ನು ತಾಂತ್ರಿಕ ಅಥವಾ ಕಾನೂನಾತ್ಮಕ ಕಾರಣಗಳಿಗಾಗಿ 
ಬಿಡುಗಡೆಗೊಳಿಸಿದ್ದಲ್ಲಿ, ಅಂತಹ ವಾಹನಗಳ ಸಂಖ್ಯೆಯ ಸಮೇತ ಕಾನೂನಾತ್ಮಕ ಕಾರಣಗಳನ್ನು 
ರಿಜಿಸ್ಟರ್‌ನಲ್ಲಿ ನಮೂದಿಸುವುದು. 

” ಪ್ರತಿ ನಿತ್ಯ ಠಾಣಾಧಿಕಾರಿಗಳಿಗೆ ಎಷ್ಟು ವಾಹನಗಳನ್ನು ಟೋ ಮಾಡಿ ದಂಡ ಸಂಗ್ರಹಿಸಲಾಗಿದೆ 
ಎಂಬ ವಿವರಗಳನ್ನು ಸಲ್ಲಿಸುವುದು. 


ಟೋಯಿಂಗ್‌ ಯಾವಾಗ? ಮತ್ತು ಎಲ್ಲಿ? 


ನಿಷೇಧಿತ, ಉಪೇಕ್ಷಿತ, ಹಾಳಾದ, ಸುಟ್ಟಿರುವ ಆಥವಾ ಭಾಗಶ: ನೆಲಸಮವಾದ ಹಾಗೂ ಸುಗಮ 
ಸಂಚಾರಕ್ಕೆ ಅಡಚಣೆಯಾಗುವ ರೀತಿಯಲ್ಲಿ ಇದ್ದಲ್ಲಿ 

ಪಾದಚಾರಿ ರಸ್ತೆಯಲ್ಲಿ, ಪಾದಚಾರಿಗಳ ದಾಟು ರಸ್ತೆಯಲ್ಲಿ, ಇಂಟರ್‌ಸೆಕ್ಷನ್‌ನಲ್ಲಿ, ತಪ್ಪು ಮಾರ್ಗದಲ್ಲಿ, ಡಬ್ಬಲ್‌ 
ಪಾರ್ಕಿಂಗ್‌ ಮಾಡಿದ್ದಲ್ಲಿ ಭ್ರ 

ಮದ್ಯಪಾನ ಮಾಡಿ ವಾಹನ ಚಲಾಯಿಸುವವರ ವಿರುದ್ಧ ಹಮ್ಮಿಕೊಳ್ಳಲಾದ ಕಾರ್ಯಾಚರಣೆ ಸಮಯದಲ್ಲಿ 
ಅತಿಗಣ್ಯ ವ್ಯಕ್ತಿಗಳು ಸಾಗುವಾಗ - ಸಂಪೂರ್ಣ ಮಾರ್ಗವನ್ನು ನಿಲುಗಡೆ ನಿಷೇಧ ವಲಯವೆಂದು 
ಘೋಷಿಸಿದಾಗ 

ರ್ಯಾಲಿಗಳು/ಮೆರವಣಿಗೆಗಳು ಮತ್ತು ಸಾರ್ವಜನಿಕ ಸಭೆಗಳು ಜರುಗಿದಾಗ. 


ಟೋಯಿಂಗ್‌ ಸಿಬ್ಲಂದಿಗಳ ಕಾರ್ಯನಿರ್ವಹಣೆ 


ಟೋಯಿಂಗ್‌ ಸಿಬ್ಬಂದಿಯು ಸೌಜನ್ಯದಿಂದ ಸಾರ್ವಜನಿಕರೊಂದಿಗೆ ನಡೆದುಕೊಳ್ಳುವುದು. 
ಕಡ್ಡಾಯವಾಗಿ ನೌಕಾನೀಲಿ (Navy blue) ಬಣ್ಣದ ಸಮವಸ್ತವನ್ನು ಧರಿಸಿರುವುದು. 
ರಾತ್ರಿ ವೇಳೆ ಟೋಯಿಂಗ್‌ ಸಿಬ್ಬಂದಿಯು ರಿಫ್ಲೆಕ್ಷೀವ್‌ ಜಾಕೆಟ್‌ಗಳನ್ನು ಧರಿಸಿರುವುದು. 
ಸಮವಸದ ಮೇಲೆ ಹೆಸರಿನ ಫಲಕವನ್ನು ಪ್ರದರ್ಶಿಸುವುದು. 


ಈಿ 


t 


= ಉಸ್ತುವಾರಿ ಅಧಿಕಾರಿಯನ್ನು ಹೊರತುಪಡಿಸಿ ಸಿಬ್ಬಂದಿಯು ವಾಹನ ಮಾಲೀಕರೊಂದಿಗೆ 
- ಸಂಭಾಷಿಸಬಾರದು. .. 


: ಸಿಬ್ಬಂದಿಯ ಹಾಜರಾತಿಯು ಕಡ್ಡಾಯವಾಗಿದ್ದು, ಅವರುಗಳು ಶುಭ್ಬತೆ ಮತ್ತು ಆರೋಗ್ಯಕರವಾಗಿ ಇರಬೇಕು. 


pS pe 


ಟೋಯಿಂಗ್‌ ದರ 


ಉಲ್ಲಂಘನೆ ಸ್ಥಳದಿಂದ ಪೊಲೀಸ್‌ ಠಾಣಾ ವ್ಯಾಪ್ತಿಯ ಸಂಗ್ರಹಣಾ ಸ್ಥಳಕ್ಕೆ ಒಮ್ಮೆ ವಾಹನವನ್ನು ಎಳೆದೊಯ್ದಾಗ 
ಸದರಿ ವಾಹನಕ್ಕೆ ಟೋಯಿಂಗ್‌ ದರವನ್ನು ಎರಡು ವಿಧಗಳಲ್ಲಿ ಸಂಗ್ರಹಿಸಬಹುದು. 


1 ಪಾರ್ಕಿಂಗ್‌ ಉಲ್ಲಂಘನೆ - ರೂ 500-00 ಮೊದಲ ನೋ ಪಾರ್ಕಿಂಗ್‌ ಉಲ್ಲಂಘನೆ, ರೂ. 1000/- 
ಎರಡು ಮತ್ತು ಹೆಚ್ಚು ಬಾರಿ ನೋ ಪಾರ್ಕಿಂಗ್‌ ಉಲ್ಲಂಘನೆ ವಾಹನದ ಮಾದರಿ ತಾರತಮ್ಯವಿಲ್ಲದೆ 


2. ಟೋಯಿಂಗ್‌ ಶುಲ್ಕ . - ವಾಹನದ ಮಾದರಿಗನುಗುಣವಾಗಿ(ಕೆಳಕಂಡಂತೆ) 


ನ್‌್‌ 
650-00 


ಲಘು ಮೋಟಾರ್‌ ವಾಹನಗಳು 1000-00 
ಧ್ಯ: ಟಾರ್‌ ವಾಹನಗಳು 1250-00 


ಭಾರೀ ಟಾರ್‌ ವಾಹನಗಳು 


1500-00 


ಟೋಯಿಂಗ್‌ ದರವನ್ನು ಸಂಗಹಿಸಿದಕ್ಕೆ ರಶೀದಿ 


ವಾಹನಗಳನ್ನು ಎಳೆದೊಯ್ಯಲು ಬಳಸುವ ಟೋಯಿಂಗ್‌ ವಾಹನ ವಿಧದ ಮೇಲೆ (ಸರ್ಕಾರ ಅಥವಾ ಖಾಸಗಿ 
ಟೋಯಿಂಗ್‌ ವಾಹನ) ರಶೀದಿ ರಚಿಶಗೊಂಡಿರುತ್ತೆ. ಸರ್ಕಾರಿ ಟೋಯಿಂಗ್‌ ' ಪಾಹನವನ್ನು ಉಪಯೋಗಿಸಿದ್ದಲ್ಲಿ 
ಉಲ್ಲಂಘನೆದಾರರಿಗೆ ಒಂದು ರಶೀದಿಯನ್ನು ಮಾತ್ರ ಬಳಸುವುದು ಮತ್ತು ಈ ರಶೀದಿ ಮೂಲಕ ಸಂಗ್ರಹಿಸಿದ ಸಂಪೂರ್ಣ 
ಟೋಯಿಂಗ್‌ ಶುಲ್ಕವನ್ನು ಖಜಾನೆ ಶಾಖೆಗೆ ಪಾವತಿಸಬೇಕು" ' 


ವಾಸಗಿ ಟೊಳಯಿಂಗ್‌ ವಾಹನವನ್ನು ಉಪಯೋಗಿಸಿದಾಗ ಎರಡು ವಿವಿಧ ಹಣಕಾಸಿನ ವ್ಯವಹಾರಗಳಿಗೆ 
ಎರಡು ರಶೀದಿಯನ್ನು ಉಲ್ಲಂಘನೆದಾರರಿಗೆ ನೀಡಬೇಕು. (ಪಾರ್ಕಿಂಗ್‌ ಉಲ್ಲಂಘನೆ ದರಕ್ಕೆ ಹಾಗೂ ಟೋ 
ಮಾಡಲಾದ ಬಾಬ್ದು ಟೋಯಿಂಗ್‌ ದರಕ್ಕೆ 


ಈ 


ಎರಡು ವಿವಿಧ ರೀತಿಯ ಅಂದರೆ ಸರ್ಕಾರದ ಬಾಬ್ರು ಮತ್ತು ಖಾಸಗಿ ಮಾಲೀಕರಿಗೆ ನೀಡುವ ಮೊತ್ತದ 


ಬಗ್ಗೆ ಸ್ಪಷ್ಟವಾಗಿ ಸಾರ್ವಜನಿಕರಿಗೆ ಯಾವುದೇ ಸಂಶಯಕ್ಕೆ ಆಸ್ತದವಾಗದಂತೆ ನಯವಾಗಿ ವಿವರಿಸುವುದು. 


ಖಾಸಗಿ ಟೋಯಿಂಗ್‌ ವಾಹನವನ್ನು ಬಳಸಿದಾಗ ಸಂಗ್ರಹಿಸಲಾದ ಟೋಯಿಂಗ್‌ ದರದಿಂದ ಖಾಸಗಿ 


ಮಾಲೀಕರಿಗೆ ಕೊಡ ಮಾಡುವ ಮೊತ್ತ. 


pe s 8 
ಟೋಯಿಂಗ್‌ | ಪಾವಶಿಸಬೇ ವಾಹನದ ಮಾಲೀಕರಿಗೆ 
ದರ ತ್ತ ಕೊಡಬೇಕಾದ ಮೊತ್ತ 


ಬಾಹನಗಳ ವಿಧ 
EN TN ETN EN 


i00500 | 50000 | sooo 
125000 $50 | 
150690-| 50075000 


ಟೋ ಮಾಡಿದ ವಾಹನಕ್ಕೆ ಸಂಗ್ರಹಿಸುವ ಒಟ್ಟು ಶುಲ್ಕ (ಪಾರ್ಕಿಂಗ್‌ ಉಲ್ಲಂಘನೆ + ಟೋಯಿಂಗ್‌ ಬಾಬ್ದು) 


ವಾಹನಗಳ ವಿಧ ಟೋಯಿಂಗ್‌ ದರ ಒಟ್ಟು 
(ಮೊದಲನೆ 
| ಬಾರಿ) 
ಸವಾ | 


ದ್ವಿಜ 10 500-00 650-00 115000 
ಲಘು ಹನಗಳ 500-00 | 1000-00 1000-00 1500-00 
ಮಧಥ್ಯಮೆ - ಮೋಟಾರ್‌ | 500-00 | 1000-00 1250-00 ‘1750-00 
ವಾಹನಗಳು 


ಕ | 500-00 1000-00 1500-00 2000-00 


ಟೋ ಮಾಡಲಾದ ಎಲ್ಲಾ ಪ್ರಕರಣಗಳಲ್ಲಿ ಸಂಗ್ರಹಿಸಲಾದ ಒಟ್ಟು ಶುಲ್ಕಕ್ಕೆ ಪಿ.ಡಿ.ಎ ಯಿಂದ ರಶೀದಿಯನ್ನು 


ನೀಡಲಾಗುತ್ತದೆ. ಈ ರಶೀದಿಯು ಪಾರ್ಕಿಂಗ್‌ ಉಲ್ಲಂಘನೆಗಾಗಿ ಅದರೆ 500-00 ರೂಗಳಿಗೆ ಮತ್ತು ಸರ್ಕಾರಕ್ಕೆ 
ಪಾವತಿ ಮಾಡಬೇಕಾದ ಟೋಯಿಂಗ್‌ ದರ ದ್ವಿಚಕ್ರ ವಾಹನಕ್ಕೆ 650/-. ರೂ, ಕಾರುಗಳಿಗೆ 1000-00 ರೂ, ಮಧ್ಯಮ 
ಮೋಟಾರು ವಾಹನಗಳಿಗೆ 1250-00 ರೂ 'ಮತ್ತು ಭಾರೀ ಮೋಟಾರ್‌ ವಾಹನಗಳಿಗೆ 1500-00 ರೂಗಳ 
ದರಗಳನ್ನು ಒಳಗೊಂಡಿರುತ್ತದೆ. ಖಾಸಗಿ ಟೋಯಿಂಗ್‌ ವಾಹನದ ಮಾಲೀಕರಿಗೆ ನೀಡುವ ಮೊತ್ತವು ಸಹ 


ಪ್ರತ್ನೇಕವಾಗಿ ರಸೀದಿಯಲ್ಲಿ ನಮೂದಾಗಲಿದ್ದು, ಈ ಮೊತ್ತವು ಖಾಸಗಿ ಮಾಲೀಕರಿಗೆ ಕೊಡಬೇಕಾಗಿದ್ದು, ಈ 
ಮೊತ್ತವನ್ನು ಸಂಬಂಧಪಟ್ಟ ಡಿಸಿಖ ರವರ ಕಛೇರಿಯಲ್ಲಿ ಪ್ರತ್ಯೇಕ ಅಕೌಂಟ್‌ಗೆ ಜಮಾ ಮಾಡುವುದು. 

ಟೋಯಿಂಗ್‌ ಕಾರ್ಯಾಚರಣೆಯಲ್ಲಿ ಸರ್ಕಾರಕ್ಕೆ ಜಮೆ ಮಾಡುವ ಮೊತ್ತವು ಖಜಾನೆಗೆ PE ರಶೀದಿ 
ಮುಖಾಂತರ ಹಾಗೂ ಖಾಸಗಿ ಟೋಯಿಂಗ್‌ ವಾಹನಗಳ ಮಾಲೀಕರಿಗೆ ನೀಡಬೇಕಾದ ಒಟ್ಟಾರೆ ಮೊತ್ತದ 


. ದೃಢೀಕೃತ ಮಾಹಿತಿಯ ವವರಗಳನ್ನು ಸಂಬಂಧಪಟ್ಟ ಡಿಸಿಖಿ ರವರ ಕಛೇರಿಗೆ ಸಲ್ಲಿಸುವುದು. 


ಟೋಯಿಂಗ್‌ ವಾಹನಗಳ ರೊಟೇಷನ್‌ ಪದ್ಧತಿ 


ಎ.ಸಿ.ಪಿ. ದರ್ಜೆಯ ಅಧಿಕಾರಿಗಳ ಸಮಿತಿಯನ್ನು ರಚಿಸಲಾಗಿದ್ದು, ಠಾಣೆಗಳ ಹೆಸರಿನ ಇಂಗ್ಲೀಷ್‌ ವರ್ಣಮಾಲೆಯ 


ಕ್ರಮದಲ್ಲಿ(Alphabetical order) ಪ್ರತಿ ವಾಹನವನ್ನು ಪ್ರಕಿ 15 ದಿನಗಳಿಗೊಮ್ಮೆ ಒಂದೊಂದು ಠಾಣೆಗೆ 
ನಿಯೋಜಿಸುವುದು. : 


ಎಸಿ.ಪಿ ಮತ್ತು ಡಿಸಿಪಿ. ರವರ ಕರ್ತವ್ಯಗಳು 


ನಿ ಸಂಬಂಧಿಸಿದ ಎ.ಸಿ. ಏ ರವರು ಅತ್ಯಂತ ನಿಕಟವಾಗಿ ಟೋಯಿಂಗ್‌ ವಾಹನದ ಕಾರ್ಯಾಚರಣೆಯ 
ಮೇಲ್ಫಿಚಾರಣೆಯನ್ನು ಮಾಡಿ ನೀಡಲಾದ ಸೂಚನೆಗಳು ಮತ್ತು ವಿಧಾನಗಳನ್ನು ಪಾಲನೆ ಮಾಡುತ್ತಿರುವ ಬಗ್ಗೆ 
ಪ್ರತಿದಿನ ಖಚಿತಪಡಿಸಿಕೊಳ್ಳುವುದು. 


೬ ಸಂಬಂಧಿಸಿದ ಎಸಿ.ಪಿರವರು ಟೋಯಿಂಗ್‌ ವಾಹನವು ಕಾರ್ಯಾಚರಣೆ ಪ್ರಾರಂಭಿಸುವುದಕ್ಕೂ ಮುನ್ನ 
ಟಿಂಡರ್‌ನಲ್ಲಿ ವಿಧಿಸಿರುವ ಷರತ್ತುಗಳ ಪಾಲನೆಯಾಗುತ್ತಿರುವ ಬಗ್ಗೆ ಖಚಿತಪಡಿಸಿಕೊಳ್ಳುವುದು. 


೬ ಸಂಬಂಧಿಸಿದ ಎಸಿಪಿ ರವರು ತಮ್ಮ ವ್ಯಾಪ್ತಿಯ ಪೊಲೀಸ್‌ ಠಾಣೆಗಳಿಗೆ ಹಂಚಿಕೆ ಮಾಡಲಾಗಿರುವ - 


ಟೋಯಿಂಗ್‌ ವಾಹನಗಳ ಪರಿಶೀಲನೆಯನ್ನು ಪ್ರಿ ಮಾಹೆಯ ಮೊದಲ ಭಾನುವಾರದಂದು ಕೈಗೊಂಡು, 
ಕಾರ್ಯಾಚರಣೆಗಳು ಪೂರ್ವ ನಿರ್ಧರಿತ ಕಾರ್ಯನಿರ್ವಹಣಾ ವಿಧಾನಗಳನ್ನು ಅನುಸುರಿಸುತ್ತಿರುವ ಬಗ್ಗೆ 
ಪರಿಶೀಲಿಸುವುದು. 


೬ ಟೋಯಿಂಗ್‌ ವಾಹನದ ಅಧಿಕಾರಿಗಳು ಮತ್ತು ಸಿಬ್ಬಂದಿಯ ಕಾನೂನು ಬದ್ಧವಾಗಿ ಕಾರ್ಯ 
ನಿರ್ವಹಿಸುತ್ತಿರುವರೇ? ಮೇಲೆ ತಿಳಿಸಿದಂತೆ ರಶೀದಿಗಳನ್ನು ನೀಡುತ್ತಿರುವರೇ? ಉಲ್ಲಂಘನೆದಾರರಿಂದ ನಿಗದಿತ 
ಮೊತ್ತವನ್ನು ಸಂಗಹಿಸುತ್ತಿರುವರೇ ಎಂಬುದನ್ನು ಸಂಬಂಧಿಸಿದ ಎಸಿಪಿ ರವರುಗಳು ಖಚಿತಪಡಿಸಿಕೊಳ್ಳುವುದು. 
ಒಂದು ವೇಳೆ ನಿಗದಿತ ಮೊತ್ತಕ್ಕಿಂತ ಹೆಚ್ಚಿನ ಹಣವನ್ನು ಸಂಗ್ರಹಿಸಿದ್ದಾಗಲೀ, ಸಂಗ್ರಹಿಸಿದ ಹಣಕ್ಕೆ ಸರಿಯಾದ 


ಮಾ ೂಳಹಿವಿರುರ್‌ತ್‌ದ್‌ದ: ಬ್ಯಮೂಮುದದಯದ್‌: 


ಲ್ಲಿ ರಶೀದಿಯನ್ನು 
ಪರಿಗೆಡಿಸಿ' 


ಮಿ 


ನಿ ಬಂಗಳೂರು ನಗರ: 


Ne 


“i 12: 11Py FAX. 22254451 


nD | 2 non 


a 


ಕರ್ನಾಟಿಕ ಸಕಾರ 
ಸಂಖ್ಯೆ:ಹೆಜ್‌ಡಿ 330; ಎಸ್‌ಎಸ್‌ಟಿ 2016 ಕರ್ನಾಟಕ ಸರ್ಕಾರ ಸಚೆವಾಲಯ 
k : ವಿಧಾನ ಸೌಧ 
ಬೆಂಗಳೂರು, ದಿನಾಂಕ:20.09.2016 
ಅಧಿಸೂಚನೆ A 


ಬೆಂಗಳೂರು; ನಗರ ಸಂಚಾರ ವಿಭಾಗದ ವ್ಯಾಪ್ತಿಯು ರಸ್ತೆಗಳಲ್ಲಿ ಅಸ್ತವ್ಯಸ್ಥ ಹಾಗೂ ಅಸಮರ್ಪಕವಾಗಿ, 
ನಿಷೇಧಿಶನಿರ್ಬಂಧಿತ ಸ್ಥಳಗಳಲ್ಲಿ ನಿಲ್ಲಿಸುವ ಹಾಗೂ ಸುಗಮೆ ಸಂಜಾರ ವ್ಯವಸ್ಥೆಗೆ ಅಡಚೆಣೆಯಸ್ಸುಂಟು 
ಮಾಡುವಂತಹ ವಾಹನಗಳನ್ನು ಟೋ ಮಾಡಲು ನಗರ ಸಂಚಾರ ಖೊಲೀಸ್‌ ವತಿಯಿಂದ ಬಾಹನ 
ಖಾಲಕ/ಮಾಲೀಕಗಿಂದ ಟೋಯಿಂಗ್‌ ಶುಲ್ಕ ಸೇದಿ ದಂಜ ಬಸೂಲು ಮಾಡಲಾಗುತ್ತದೆ. ಈ ರೀತಿ ಟೋಯಲಗ್‌ 
ಮಾಡಲು ಖಾಸಗಿ ಟೋಯಿಂಗ್‌ ವಾಹನಗಳನ್ನು ಬಾಡಿಗೆ ಆಭಾರದಲ್ಲಿ ಖಜಿದು ನಿರ್ವಹಿಸಲಾಗುತ್ತಿದ್ದು, ಟೋ 
ಮಾಡಲಾಗುವ ವಾಹನಗಳ ಮಾಲೀಕರಿಗೆ ಪಾವತಿಸಬೇಕಾದ ಬಾಡಿಗ ಮೊತ್ತಕ್ಕೆ ಸಂಬಂಧಿಸಿದಂತೆ ದರಗಳನ್ನು 
ಸರ್ಣರದ ಅಧಿಸೂಜನೆ ಸಂಖ್ಯೆ: ಹೆಚ್‌ಡಿ 63 ಎಸ್‌ಎಸ್‌ಟ್ರಿ 2607, ದಿನಾಂಕ19.95.2008ರಲ್ಲಿ ನಿಗದಿಪಡಿಸಿದೆ. 

ಬೆಂಗಳೊರು. ನಗರಕ್ಕ ಅಪ್ಮಯವಾಗುವರತೆ” ಪ್ರಸ್ತುತ ಇರುವ ದರಗಳನ್ನು ಟೋಯಿಂಗ್‌ ಮಾಡುವ 
ಲಾಹನಗಳ ಬಾಡಿಗೆ ದರದ ಏರಿಕೆಯ ಕಾರಣಗಳಿಂದ ಪರಿಷ್ಠರಿಸಜೀಕಾಗಿರುವುದರಿಂದ, ಪೊಲೀಸ್‌ "ಸಲ್‌ 
ಇನ್ನೆಕ್ಷರ್‌ ದರ್ಜೆಯ ಅಥವಾ ಅದಕ್ಕಿಂತ ಹೆಚ್ಚಿನ ದೆಜೇಯ ಅದಿಕಂರಿಗಳು ವಾಹನಗಳನ್ನು ಟೋ ಮಾಡಿಸಲು 


ಹಾಗೂ ವಾಹನ ಜಾಲಕರಿಗೆ/ಮಾಲೀಕರಿಗೆ 
ಮೋಟಾರು ವಾಹನಗಳ ನಿಯಮ 325 ಉಪಸಿ 
ಖಃ ಕಔೆಳೆಕಂಡಂತೆ ಪರಿಷ್ಕರಿಸಿ ನಿಗಧಿಪಡಿಸಿದೆ. 


ದರಗಳು 
Wa 


ಟಿಂಪೋಗಳು ಮತ್ನು 
ಆಟೋ ಲಿಂ್ಹಗಳು) 


- 


SSS K 


'ಟೋಯುಂಗ್‌ ಶುಲ್ಕವನ್ನು ವಿಧಿಸಲು ೪63ರ ಕನಾಟಕ 
ಯಮ (3ರಲ್ಲಿ ಸರ್ಕಾರಕ್ಕೆ ಪ್ರದಕ್ತವಾಗಿರುವ ಅಧಿಕಾರದನ್ನಣ ು 


| 
TN ಟೂ ಮೂಡಾ SPR ಾ 
ಮಾಹನಗಳ ವಾಹನಗಳ ವಾಹನಗಳ 

: ಮಾಲೀಕನಿಗೆ ಮಾಲೀಕರಿಂದ ಮಾಲೀಳರಿಸೆ 
ಖಾವತಿಸಬೇಳಾದ ವಸೂಲು 


ಂನರ್‌ಪನಾರಾಮ್ನಾನ್‌ ನಾಗ] ಮ ಮ್‌ 
| 

f 

j 


< ಲದ ಪಿ 


£Py FAX 22254451 Hp § (dl 9002 


-- 
ಇದರೊಂದಿಗೆ ಸಂಜಾರ ನಿಯಮ ಉಲ್ಲಂಘನೆಯ ಅಧಾರಧ ಮೇಲೆ ಸಂಬಂಧಿಸಿದ 


ವರಮಿತಿಯಲ್ಲಿರುವ ನ್ಯಾಯಾಲಯಗಳು ಕರ್ನಾಟಕ ಮೋಟಾರು ವಾಹನಗಳ ಅಧಿನಿಯಮದನ್ಸಯ 
ಬಂಡವನ್ನು ವಿಟಿಸಿದಲ್ಲಿ. ಆ ದರವನ್ನೂ ಸಹ ಜಾಹನ ಚಾಲಕರು/ಮಾಲೀಕರು ಪಾವತಿಸುವುದು. 


ಳರ್ನಾಟಕೆ ರಾಜ್ಯಪಾಲರ ಆದೇಶದನ್ವಯ 
ಮಸ್ತು ಅಪರ ಹೆಸರಿನಲ್ಲಿ. 
ಮ 
'ಹಬ್ಗಿನಿದೇವ) 
ಸರ್ಕಾರದ ಅಧೀನೆ ಕಾರ್ಯದರ್ಶಿ. 
ಒಳಾಡಳಿತ ಇಲಾಖೆ(ಕಾನೂನು ಮತ್ತು ಸುವ್ಯವಸ್ಥೆ) 
80s0-22053226.¢-nailuslchorme @karnatoka £ou 


ಇವರಿಗೆ: 


ನ ನಕಾರರು, ಕರ್ನಾಟಕ ರಾಜ್ಯ ಪತ್ರ. `ಬೆಂಗಳೂರು ಮುಂದಿನ ಎಶೇಷ ರಾಜ್ಯಪತ್ರದಲ್ಲಿ ಪಕಟಿಸಿ. 


ಒೀಂಡಳಿತ ಇಲಾಃಸಿ. ಕಾನೂನು & ಸುವ್ಯವಸ್ಥೆ-ಎ ತಾಖೆಗೆ 25 ಪ್ರತಿಗಳನ್ನು ಒದಗಿಸುವಂತೆ" ಕೋಲಿದೆ. 


fe 


) ಪುಹಾಲೇಖಪಲರು, (ವಿ ಮತ್ತು ಇ), ಕರ್ನಾಟಕ, ಬೆಂಗಳೂರು. 

2) ನರದ ಅಪರ ಮುಖ್ಯ ಕಾರ್ಯದರ್ಶಿ. ಆರ್ಥಿಕ ಇಲಾಖೆ, ವಿಧಾನ ಸೌದ. ಚಿಂಗಳೂರು. 

5) ಸರ್ಕಾರದ ಅಪರ. ಮುಖ್ಯ ಕಾರ್ಯದರ್ಶಿ, ಒಳಾಡಳಿತ ಇಲಾಖೆ. ವಿಧಾನ ಸೌಧ. ಬೆಂಗಳೂರು. 

4) ಸರ್ಕಾರದ ಪ್ರಧಾನ ಕಾರ್ಯದರ್ಶಿ(ಪಿಸಿಎಎಸ್‌), ಒಳಾಡಳಿತ ಇಲಾಖೆ. ವಿಭಾನ ಸೌಧ, 
ಬೆಂಗಳೂರು. " ” 

5) ಸರ್ಕಾರದ ಪ್ರಧಾಹ ಕಾರ್ಯದರ್ಶಿ, ಸಾರಿಗೆ ಇಲಾಖಿ, ಬಹು ಮಹಡಿಗಳ ಕಟ್ಟದ. ಜೆಂಗಳೂರು. 

$) ಚುಹಾನಿರ್ದೇಶಕರು ಮತ್ತು ಆರಕ್ಷಕ ಮಹಾನಿರೀಕ್ಷಕ, ನೃಪತುಂಗ ಧಸ್ತೆ. ಬೆಂಗಳೂರು. 

7 ಹೆಚ್ಚುವರಿ ಜೊಲೀಸ್‌ ಮಹಾನಿರ್ದೇಶಕೆರು. ಕಾನೂನು ಮತ್ತು ಸುವ್ಯ ಸ್ಯ. ಬೆಂಗಳೊರು. 

$) ಪೊಲೀಸ್‌ ಮಹಾನಿರೀಕ್ಷಕರು ಮತ್ತು ಆಯುಕ್ತರು. ಸಂಚಾರ ಮತ್ತು ರಸ್ತೆ ಸುರಕ್ಷತೆ. ಬೆಂಗಳೂರು. 

9) ಪೊಲೀಸ್‌ ಆಯುಕ್ತರು, ಬೆಂಗಳೂರು ನಗರ. ಬೆಂಗಳೂರು. - 

10) ಉಪಾಧ್ಯಕ್ಷರು ಮತ್ತು ವ್ಯವಸ್ಥಾಪಕ ನಿರ್ದೇಶಕರು. ಕರ್ನಾಟಕ ಬುಜ್ಯ 
ನಿಯಮಿತ ಬೆಂಗಳೂರು. } 

॥) ಆಯುತ್ತೆರು. ಸಾರಿಗೆ ಮತ್ತು ರಸ್ತೆ ಸುರಕ್ಷತೆ. ಟಿಟಿಎಂಸಿ, 'ಐ' ಬ್ಲಾಕ್‌ ನೇ ಮಹಡಿ 3ಂ೦ತಿ ನಗಲೆ. 
ಚೆಂಗಳೂರು, 

!2)ಹೆಚ್ಚುವರಿ ಹೊಲೀಸ್‌ ಆಯುಕ್ತರು. ಸಂಚಾರ ಮತ್ತು ಭದ್ರತೆ. ಬೆಂಗಳೂರು 

ಖಖರ್ಕಾರದ ಉಪ ಕಾರ್ಯದರ್ಕಿ(ಕಾನೂನು & ಸುವ್ಯವಸ್ಸು) ರವರ ಆಪ್ಪ ಸಹಾಯಕರು, ಒಳಾಡಳಿತ 
ಇಲಾಖೆ. ವಿಧಾನ ಸೌಧ. ' 

ಖ್ರಒಡಿಜಸಿ/ಲಾಖಾ ರಕ್ಷ ಕಡತ, ಹೆಚ್ಚುವರಿ ಪ್ರಶಿ. 


ರಸ್ತೆ ಇಾರಿಗೆ ನಿಗಮ 


« 
ಕರ್ನಾಟಿಕ ಸರ್ಕಾರ [4 by J, 
3.ಹೆಚ್‌ಡಿ ೫೮ ಎಸ್‌ಬ್ಲಸ್‌ಟಿ 2018 p ಸರ್ಕಾರ ಸಚಿ J: ; 


ಅಧಿಸೂಚನೆ 
ಮಂಗಳೂರು. AES Bid ಮತ್ತು ೭ ಜಿಳಗಾವಿ ನಗರ ಸಂಚಾ 
ರಸ್ತೆಗಳಲ್ಲಿ ಅಸ್ತವ್ಯಸ್ಥ ಹಾಗೂ ಅಸ ವಾಗಿ: ನಷೇಧಿತಗಿರ್ಬಂಧಿತ ಸ್ಥಳಗಳಲ್ಲಿ ಬಿ ಹಾಗೂ ಸುಗಮ 
ಸರಿಚಾರ ವ್ಯವಸ್ಥೆಗೆ « ಅಡಚಣೆಯಸ್ಸುಂ೬ಖಿ ಗ ವಾಹನಗಳನ್ನು ಟೋ pu ಖ ನೆಗರ ಸಂಚಾರ 
; ಪಸೂಖು 


ಪೊಲೀಸ್‌ ಪತಿಯಿಂದ ವಾಹನ ಜಾಲಕ/ಮಾಲೀಕರಿಂದ ee ಶುಲ್ಕ ಸೇರಿ ವಂಡ 
ಮಾಡಲಾಗುತ್ತದೆ. ಈ ರೀತಿ ಟೋಯಿಂಗ್‌ ಮ ಖಾಸಗಿ ಟೋಯಂಗ್‌ ವಾಹನಗಳನ್ನು ಬಾಡಿಗೆ 


ಜಧಾರದಲ್ಲಿ ಪಡೆದು ನ ನರ್ವಹಿಸಲಾಗುತ್ತಿದ್ದು. ಟೋ ಮಾಡಲಾಗುವ ಕ ಮಾಲೀಕರಿಗೆ ಪಾಪತಿಸಬೇಕಾದೆ 
ಬಾಡಿಗೆ ಮೊತ್ತಕ್ಕೆ ಸ ಸಂಬಂದಿಸಿದಂತೆ ದರಗಳನ್ನು ಅಧಿಸೂಚೇೋ ಕ್ರ ಸಂಖ್ಯೆ ಹೆಚ್‌ಡಿ 63 ಎಸ್‌ಎಸ್‌ಟಿ 


ಇ ಸ 200%. ದಿನಾಂಕ:19.05.2008ರಲ್ಲಿ ನಿಗಧಿಪಡಿಸಿದೆ. 

ಮಿ ಮಂಗಳೂರು. ಮೈಸೂರು ಹುಬ್ಬಳ್ಳಿ-ಧಾ ಧಾರವಾಡ ಮತ್ತು ಚಿಳಗಾವಿ ನಗರಗಳಸೆ ಅನ್ಷಯವಾಗುವಂತೆ 

” ಪುಸ್ತುತ ೩ರುವ ದಠಗಳೆನ್ನು ಟೋಮಯಿಂಗ್‌ ಮಾಡುವ ವಾಹನಗಳ ಬಾಡಿಗೆ ವರದ ಏರಿಕೆಯ ಕಾರಣಗಳಿಂದ 
ಪರಿಷ್ಕರಿಸಜೇಕಾಗಿರುವುದೆರಿಂದ. ಹೊಲೀಸ್‌ ಸಬ್‌ ಇನ್ನೆಕ್ಷರ್‌ ದರ್ಜೆಯ ಅಥವಾ ಆಅಡಕ್ಕಿಂತ ಹೆಚ್ಚಿನ ದರ್ಜೆಯ 
ಅದಿಕಾರಿಗಳು ವಾಹನಗಳನ್ನು ಟೋ ಮಾಡಿಸಲು ಹಾಗೂ ವಾಹನ: ಚಾಲಸರಿಗೆ/ಹಾಲೀಕರಿಗೆ ಜೋಯಿಂಗ್‌ 


ಶುಲ್ಕವನ್ನು ವಿಧಿಸಲು 1೪63ರ ಕರ್ನಾಟಕ ಮೋಟಾರು ವಾಹನಗಳ ದಿಯಷ 2 ಉಪೆದಿಲಿಮ (ರ್ತ 


ತರ್ಕಾಗಕ್ಕೆ ಪ್ರದತ್ತವಾಗಿರುವ ಅಧಿಕಾರದನ್ವಯ ಈ ಕೆಳಕಂಡಂತೆ ಪರಿಷ್ಕರಿಸಿ ನಿಗಧಿಪಡಿಸಿದೆ. 


ವ 


[g್‌ | 
| 3 | ದರಗಳು } 
|. |} pA — rea ಟೋ ಮಾಡೇ ನಾನಾಗ" Ko "1 
\ \ Ki | ವಾಹನಗಳ ವಧ ಪಸರ ವಾಷನಗಳ ವಾಹನಗಳ ವಾಹನಗಳ | 
SBF | ! ಪಾಹನಗಳ ಮಾಲೀಕರಿಗೆ oh ಮಾಲೀಕರಿಗೆ § 
I 4 ಮಾಲೀಕರಿಂದ | ಪಾವತಿಸಬೇಕಾದ | ವಸೂಲು ವತಿಸಬೇಕಾದ 
EE (GTS >) ದರ | ಮಾಡಲಾದ ಡರ ಈಸ | 
A] ಮಾಡಲಾದ ದರ | 
¥ “ಹ್‌ ಗಣಿ SMM TUN” | RITA Scie 
$ ಪಾಷಹನಗಳು 
(2 ಮಧ್ಯ ಸಾಗ 400 | A 
| 


| | ಮಾಪನಗಳು i 
ಗ ಲಘು ಘಾನಾ ETN po 


! 1 ಡಾರುಗಳು, ಮೂರು 
| ಚಕ್ರ je 
ಚೆಂಹೋಗಳು ಮತ್ತು ig 
ಆಟೋ ಸಕಾ) 

- 


-- 
< 


ಇದರೊಂದಿಗೆ ಸಂಚಾರ ನಿಯಮ ಉಲರಿಘನೆಯ ಆಧಾರಬ ಮು 
ಪರಿಮಿತಿಯಲ್ಲಿರುವ ನ್ಯಾಯಾಲಯಗಳು ಕರ್ನಾಟಕ ಮೋಟಾರು ವಾಪನಗಳೆ ಅಧಿನಿಯಮುದುನ್ನಿಃ 
ದಂಡವನ್ನು ಏಧಿಸಿದಲ್ಲಿ. ಅ ದಂಡವನ್ನೂ ಸಹ ವಾಹನ ಚಾಲಕರು/ಮಾಲೀಕರು ಪಾವತಿಸುವುದು. 


ಮತ್ತು ಅವರ ಹೆಸರಿನಲ್ಲಿ. 
nd ಜು: 


j 
ಜೆ 
el 
[5] 
p34 
tk 
y 
Ky 


| FY 
ಸರ್ಕಾರದ ಅಧೀನ ಕಾರ್ಯದರ್ಶಿ. 
ಒಳಾಡಳಿತ ಇಲಾಖೆ(ಕಾುನೂನು ಮತ್ತು ಸುವ್ಮವಸ್ಥೆ ) 


pin 


Eea-22033226.0-mail-ysly-holme@karmataka.gt 


ಇವರಿಗೆ: 
ಸಂಕಲನಕಾರರು. ಕರ್ನಾಟಕ ರಾಜ್ಯ ಪತ್ತ. ಬೆಂಗಳೂರು ಮುಂದಿ 
ಒಳಾಡಳಿತ ಇಲಾಖೆ. ಕಾನೂನು & ಸುವೈವಸ್ಥೆ-ಎ ಶಾಖೆಗೆ 2ನ ಪ್ರಶಿಗ 


ಎಶೇಷ ರಾಜ್ಯಪತ್ರದಲ್ಲಿ ಪ್ರಕಟಿಸಿ, 


PAE 
[33 
ಳನ್ನು ಒದಗಿಸುವಂತೆ ಕೋರಿದೆ. 


ಪ್ರಶ 
1) ಮಹಾಲೇಖಪಾಲರು, (ಎ ಮತ್ತು ಇ). ಕರ್ನಾಟಕ. ಬೆಂಗಳೂರು. 
3) ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ತಿ. ಆರ್ಥಿಕ ಇಲಾಖೆ. ವಿಧಾನ ಸೌಧ ಬೆಂಗಳೂರು. 
3) ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ, ಒಳಾಡಳಿತ ಇಲಾಖೆ. ನಿಧಾಸ' ಸೌಧ. ಬೆಂಗಳೂರು. 
4) ಸರ್ಕಾರದ ಪ್ರಧಾನ ಕಾರ್ಯದರ್ಕಿ(ಪಿಿಎಎಸ್‌). ಒಳಾಡಳಿತ ಇಲಾಖ. ವಿಧಾನ ಸೌಧ. 

ಬೆಂಗಳೂರು. 

5) ಸರ್ಕಾರದ ಪುಧಾಃ: ಕಾರ್ಯದರ್ಶಿ. ಸಾರಿಗೆ ಇಲಾಖೆ, ಬಹು ಮಹಡಿಗಳ ಕಟ್ಟಡ. ಬೆಂಗಳೂರು. 

6)” ಮೆಹಾನರ್ದೇರಕನು ಮತ್ತು ಆರಕ್ಷಕ ಮಹಾನಿರೀಕ್ಷಕರು, ಸೃಪತುಂಗ ರಸ್ತೆ, ಬೆಂಗಳೊರು. 
7 ಹೆಚ್ಚುವರಿ ಹೊಳಿ ಸ ವಸಯಿ 


¢ 


೫ ಮಹಾನಿರ್ದೇಶಕರು. ಕಾನೂನು ಮತ್ತು ಸುವೃವಸ್ಥ. ಜೆಂಗಳು 

4) ಪೊಲೀಸ್‌ ಮಮೂನಿರೀಕ್ಷಕರು ಮತ್ತು ಆಯುಕ್ತರು. ಸಂಚಾರ ಮತ್ತು ರಸ್ತೆ ಸುರಕ್ಷತೆ. ಬೆಂಗಳೂರು. 

9) ಪೊಲೀಸ್‌ ಆಯುಕ್ತರು, ಮಂಗಳೂರು/ ಮೈಸೂರು/ ಹುಬ್ಬಳ್ಳಿ-ಧಾರವಾಡ / ಬೆಳ 

10) ಉಪಾಧ್ಯಕ್ಷರು ಮತ್ತು ಷೈವಸ್ಥಾಪಕ ನಿರ್ದೇಶಕರು. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ 
ನಿಯಮಿತ ಬೆಂಗಳೊರು. 

॥1) ಆಯುಕ್ತರು. ಸಾರಿಗೆ ಮತ್ತು ಡ್‌ ಸುರಕತೆ. ಟಿಟಿಎಂಸಿ. 'ಏ' ಬ್ಲಾಕ್‌, ನೇ ಮಹಡಿ ಶಾಂತಿ ನಗರ. 


ad zh 
ಬೆಂಗಳೂರು. : 
12) ಸರ್ಕಾರದ ಉಪ ಕಾರ್ಯದರ್ಶಿ(ಕಾನೂನು & ಸುವ್ಯವಸ್ಥೆ) ರವರ ಆಪ್ತ ಸಹಾಯಕರು. ಒಳಾಡಳಿತ 
ಇಲಾಖೆ, ವಿಧಾನ ಸೌಧ. 
1೫ ಒಡಿಜಿಸಿ/ರಾಖಾ ರಕ್ಷ ಕಡತ. ಹೆಚ್ಚುವರಿ ಪ್ರತಿ. - | 


ಫೊ ನ SUVEIIYYLNL UP SARNATAKA 


No:HD 314 SST 2012 Karnataka Govemment Secretariat, 


Vidhana Soudha, 
Bangalore, dated:07/09/201 2 


tr 
“AN | 
F 
¥ 


NOTIFICATION 


Supe session of the Notification N 
in exerclsc of the powers conferred by su 
or Veliclos Rules, 1989, the Goverment: 


rule(3),of nile 202, of the Karnataka Mot 
Karnataka heteby lays down the under mentioned scale of lowing charges whi 
Traffic Police Officers of the rank of Sub- 
of motor vehicles Found parked in “No parking zon 


sing obstruction to traffic ¢ 
e to the other users of the roads where in the velicte 


This Notificativn - shall come ‘into! inmediatc effect. The Tr 
Department shall: give wide publicity to this Notification and the rates mentione 
therein. The ame shall also be displayed in public places, 2 traffic policc 
stations, in vitat places like no-parking zones also. 


ansport and Police 


SL | . [Towing rates to be | Rates to be paid to the 
Type of vehicles . : collected from the rivate owners of 
¥P I 


‘ vehicle owners wreckers 
ES RS 2 ನ ಸ್‌ ಫ್‌ ಸಣ್ಣ ನ್‌ ಹ್‌ 
7 Heavy Transport vchicles, 500-00 UU NE 
including Buses. 
ನ) Medium Transpo Vehicles 400-00 ie 


73-00 


Light motar vehicles, including 300-00 
cars, 3 wheelers Tempos and 
Autorickshaws 


150- 00 


| Two wheelers 200-00 


By Order and in the name of the 
‘Govermor'of Karnataka 


ಎ 
(PRAKASH. ¥.K) 
Under Secretary to Government 
Home Départment 
(Law'& Order) 


Ky 


:. The Cenpiler Kamataka Gazette, Bangalore for publication i in the next 
issue of the Kamataka Gazette and supply 100 copies to Home Deparment 
[Law & Order-A], Room No.220, Vidhana Soudha, Bmgalore. 


To: 


1 
2 
3. 
4, The Vice Chairman and Managing Director, Kamataka State Road 


. The Director General and Inspector General of Police, Bangalore. 


. Commissioner of Police, Béngalor/mysore/Hubli- Dharwad! Mangalore. 
All Regional commissioners K 


” Transport Corporation, ‘Bangalore: 


SS 


, The Commissioner of Transport, Karnataka, ಔಯತlors.. 
. All Deputy Commissioners. 


The Deputy Inspector General of Police of all Districts. 


. All Superintendents of Police. 
. Spare copies/SGF. 


3 


ಇ 


ಎಂಜಿನಿ ೦೧೧ ಜಿಲಾ ಗಿಕಾರಿಗಳವರ ಕಾಂರಲಾಔಲಂಯ, 


R | ರಾಪಾಗರೆ: ಜಿಲ್ಲ, 


ರಾನಣಗೆರೆ, ದಿನೆೋ೦ಕ 01-10-2002» 
ಕಲಾಲಲೇಸ್‌' ಅಧಿ(ಕಹರಲ, 


| ಮಾನ್ಸರೇ., ಖಿ 


ಹವ 


ಇಂತು ದಾವಮಣಿರೆ ನಗರರಲಿ ರಿ ಸ 
ಫೇ ಸಲರಕತೆಗೌಾಗಿ ಆರಕ್ಷಕ. 
\ ಇಲಾಖ್ರಿನೆ ** ಅಂಶುಸ್ಸ್‌ po Re ಪೌಠನ ಸನ ನೀಿಕ 


ಕ ಬಣ್ಣಿ* 


Re pe ನಗರದಲ್ಲಿ ರನ್ನ 'ಸಖರಕೆಗಾಗಿ ತಪಲ್ಮೂ ವಶಕ್ಕಿ ** ಲಂರಲನ್‌ ರೆಕ್ಕರ್‌* 


ವಾಹನವನ್ನು ್ಲಿ ರಸ್ತೆ ಸಖರಕ್ಷತಾ ಸನಿತಿಂಶಿಲಂದ ನಿಲಹಲಾಗಿದಲಂ ಸರದಿ: ವಾಹನವನ್ನು ಸಲಸ್ಯೀತಿ ' 
೦ರಬಲ್ಲಿ ಸ್ಲಿಕರಿಸಿದ 'ಬಗ್ಗೆ ಲಗತಲ್ಲ್ಯ ಜಿಲೆವರಿಸಪೋಟೆ ಸಹಿ ವಲಾಡಿಕಳೆಲಹಿನಲಲ ಕಾರಿದೆ. 


ತವಲ್ಮ ನಿಶ್ಥಾಸಿ, 
Ke lw k. VATU INL DNL, | ಆರಾ ರಾಂ, 
ವಣ! ಮ 


ರಾರುರಹಲಲಳ್‌- 


ಪೆಲಾ ಲೇಸೆ 

5) :ಪಾಶನಸ! 210; 2ರ 03 ಕೌ ನಾಗೆ, Ap 

ವಣಗೆರೆ, ದನಾಂಕ i 
4 ಜಾ ಪನಃ 
RL 
ಕ್ಕೇನ್ನೆ (ಲಂಖನೆ ರೆಕರೆ 

20 ಪಾಹನವನಳ್ಯಿ 

ವಾಡಲಳ 


sick ಸೂರಾಜೆ ವಲಜೌಕ 
ನಂಖೊ ಕೆಎ 
ನ ನರಿಗೆ. ಸಣ್‌ 


ವಾಕು 
: ಏಎಸೆಐ ಸಂಜಾರಿ 
ನೀ.ತಲವ ಬಗೆಗ" 
ಎ 16s 10 ವಾಕನವನಲು 


ಏಂ 
ಣೆ ನಿರ್ವಡಣೆಗೆ ವಹಿಸಿ 
ಭಾಡಲೇ. ಪಾಲನ 


[2 
ನೆಂದರೆ ವಾಹನ ಸಂ 

ನೆಂ 'ಸಂದೌರಿ: ಭಾಣಿ ಇವರೆ: 
ಬಗೆ ಅ೬ ಕಫೇರಿಗೆ ಕ 


ಈ ಮಾಲಕ ನಿವಲಗೆ ತಿಳಿಸಲವದೆೇ 
(ಅಂದರೆ ಕೇನೆ ವಾಜನ) ಕಲಾಡಲೆ೭ ನೀಪ ಪಿಎ 
ತಲ, ಅವರಿಗೆ ಪಹಿಸಿಕೆಾಟಟ 
18 & 120 ಕ್ರೈಲನೆ ವಾಹನವನೆ ಲು ಕಲಾಟಲೇ 
ಫಲಪರ್ದಿಗೆ ತೆಗೆದಲಕೆಲಾಂಡಲ ನರರಿ ವಾಹನವನಲ 
ತಾವ ವಾಹನ ಪಚಿಡ ಬಗೆಗಿ ಪಾಲನ ವರದಿ೦ರೆಖನ ಲ 


ಕೋಾಡಿತಕಂದಲಂಿ* 

ವರದಿ ನಿಆತಲಭದಲ* 
{ 

ಎನದ ಸಂಜಂರಿ ವಾಣಿ ಇವರಲ ಕೊ 

ಫಜಗೆರೆ ರವರಿಂದ ತಲ 


f 
/ 
f 
ಅರೆಹಿವಿ ಜುಅರೆ ರಾ 
ನಿರ್ವರಣಿ ವಾಡಿಕೆ ೦ಜೆಲ ಹೋಲಗತಕೂದಲದ* 
೪೬ ಕೇರಿಗೆ ತಸೂರೆ ತಿಳಿನತಕಂದಲದ* 
ಗಾಲಂನೆ ಅಭ್ಲೂಕ್ಕಕರಲ 
ದಾಶೂಗೆರೆ' ಜಿಲ್ಲೊ” 


ಸೂಕ. ಕುವಲಕೆ 


ಗೆ, 
ಮ ಇಎಅರೆ, ರಠಾನಣಗೆರೆ ರವರಿಗೆ 
6 ಧಾ - ರವರಿಗೆ ದಾವ 


೬ ಜಾನೆ ಸಂಜಾ 


ಗೆರೆ ಆಗತೂರ ಕೂವಲಕೊ 


ಸ bl + 


ತೆಚ್ಚೆವೆಕಿ. ಪೊಲೀಸ" ಮೆಜಾ ನಿರ್ಲೀೀಕೆಕರ ಕಭೇರಿ, 
ಜೊರೆಸಂಖೆರ್ಸ, ಸಾರಿಗೆ ಮತ್ತೊ ಆಧುನೀಕ್ಕಣ 
ಫಂ. ಮೆಹಾತ್ಮಗಾಂಧಿ ಕಸ್ತೈೆ 
ಬೆಂಗೆಳೊರು-56೧ ೧ 


ಸ್ಯವಾಸಾ(॥24/ದೇ.ವಾ/2010-1t ದಿನಾಂಕ?” -12-2010. 


(d [do ಟಫ್‌ ಪೊಲೀಸ್‌ 

ii ಬಿ. ಹಿಲ್ಲಾಧಿಕಾರಿಗಳು, ದಾವಣಗೆರೆ ಜಿಲ್ಲೆ ರವರು ಸರ್ಕಾರ ಅನುದಾನದಲ್ಲಿ 
ip ಣೆಯಾಗಿ ನೀಡುವ ಒಂದು ಹೊಸ ಐಶರ್‌-10.95 ಟೋಯಿಂಗ್‌ 
[te un ಹನ ಸಂಖ್ಯೆ ಕೆಎ-17-ಜಿ-5050 ನ್ನು ಇಲಾಖೆಗೆ ಪಡೆದುಕೊಳ್ಳಲು 
‘a SR , ನುಮತಿ ನೀಡುವ ಬಗ್ಗೆ 
t hres ೯ರದ ಆದೇಶ ಸಂಖ್ಯೆಹೆಚ್‌ಡಿ/42/ಇಎಂವಿ/2010, 
ULE, DNS 

ಔನಾಂಕ 30-10-2010. 


ಪಶ್ಯತ 
ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ಸರ್ಕಾರದ ಆದೇಶ ಸಂಖ್ಯೆಹೆಚ್‌ಡಿ/42/ಇಎಂಪಿ/2010, 
ದನಾಂಕ30-10-2010 ರ ಪ್ರತಿಯನ್ನು ಈ ಪತ್ರಕ್ಕೆ ಲಗತ್ತಿಸಿ ಕಳುಹಿಸಲಾಗಿದೆ. 


ಹ ವಿಷಯದಲ್ಲಿ ಸರ್ಕಾರದ ಅದೇಶದ ಪ್ರಕಾರ ಜಿಲ್ಲಾಧಿಕಾರಿಗಳು, ದಾವಣಗೆರೆ ಜಿಲ್ಲೆ ರವರು 
ಸರ್ಕಾರದ ಅನುದಾನದಲ್ಲಿ ದೇಣಿಗೆಯಾಗಿ ನೀಡುವ ಒಂದು ಹೊಸೆ ಐಶರ್‌-10.95 ಟೋಯಿಂಗ್‌ 
ಪನ ಸಂಖ್ಯೆ ಕೆಎ-17-ಜಿ-506 ನ್ನು ಇಲಾಬೆಯ ವರಕ್ಕಿ ಪಡೆದುಕೊಂಡು, ವಾಹನವನ್ನು ರ್ತ 


ಸುರಕ್ಷತೆಯ ಉದ್ದೇಶಕ್ಕಾಗಿ ಮಕ್ನು ಪ್ರೈತಿ 'ವಿಕೋಪದಂತ ನೆರವು 


ಅಧಾಯವನ್ನು 
ಸಲಿಸುವಂತೆ ಸೂಚೆಸೆ ಗಿದೆ. 
ಸ್‌ Ki ತಮ್ಮ ವಿಶ್ವಾಸಿ, 
WA D 
a ಇ ja 


ಅಡಿಷನಲ್‌ ಡೈರೆಕ್ಟರ್‌ ಜ ರ್‌ 'ಆಫ್‌ ಹೊಲೀಸ್‌, 
ಸಂಪಕ, ಲಾಜಿಸ್ಟಿಕ್ಸ್‌ ಮತ್ತು ಆಧುನೀಕರಣ, 
ಬೆಂಗಳೂರು F 


PT 
ಬ್ಲಾ Ln SR 


Pp) HY) ps 
ಇಲ್‌: ಜೆ ಸದಿ, ಚಿದ: ಜಗ [Me Ae 
» Ad dui ele pain. gold (4 ರ ನ್ನ tu, Fh bas AUN 


¥ Sud ° pd rays nana vt 


ಚೆ ಕೊ (2) SE 08/00-18 


A 


pe 
ಸಬಟಿಗ್ಗೆ 


ಪೊಳ ಅಥೀಕ್ನಛದು 
ಟನ ಬಿಳಿ, 
ಚ್ರಿತದೆಗೆೇ 


ಾಸ್ಕರೇ. 


po 


ಬತನುರ್ಗ್‌ ಬೆಲ್ಲಾ ಹೊಳಿಂಗೆ ಅಭುಖಿನೆ ಸಂಪಿನಿ ನಿಂದು 
ಧ ಮಾಯೆಗೆ ಕಿಲೀದಿನಳು ಅನುವಾದ ಬಿಡದೆ ಕಲಿತ 
ag "ಇತ್ತ ಸೂ ಸಂಗಟಿ ದುರ 
31/10/2009 


[Sed 
6s 


ಜರದ ಹ 


ಸ೦೬ಂಿಧೆ ದುದು 


pS 


ವೆ" ಆರೆವಂದ್‌ 


ಇದ್ಯ FATA TAU 35 ದಾಸ ೨ 


“ಕ್ಸ್‌ 
ಮ 


ಲವರು ಕಡಿಕೆ ಗಳೆ ಭರ 


ಮ 


ಸೆಪ್ರಿಯುಡುದರಿಂದ ದಾ 


m3 


5% ಫೀ 
dw Fe 


ರೂ. 50974 ಗಳೆ ಬಡಳಿಡುತ್ತ ದೊಯು 


ಆರದಂದ್‌ ಮೋಟಾರ್ಸ್‌ ಟಿಂಗಳೊರೆ 
ಧೂ 5016974 ಗಳ ೨ಡಿ 
17/022009 ನು ಈ 


ಕಿಸಿದ ಕೊಡೆ 


Scanned with CamScanner 


ಭು ಎಳ್ಳ. 
u ದ 


17325 GR 455 


£ p _ n 
S$ 
} ಈ ಮೇಲ್‌ ಸಂದೇಶ cಃrs2co@ksp.gov.in, ssctrs@ksp.gov.in; 
ಗೆ :-ಹೆಚ್ಚುವರಿ ಪೊಲೀಸ ಮಹಾ ನಿರ್ದೇಶಕರು ೩ ಆಯುಕ್ತರು, ಸಂಚಾರ ಮತ್ತು ರಸ್ತೆ ಸುರಕ್ಷತೆ ಬೆಂಗಳೂರ 


ಮಾಹಿತಿ :-ಹೊಲೀಸ್‌ ಮಹಾ ನಿರೀಕ್ಷಕರು, ಬಳ್ಳಾರಿ ವೆಲಯ ಬಳ್ಳಾರಿ. 

ಇಂದ - ಹೊಲೀಸ್‌ ಅಧೀಕ್ನಕರು, ರಾಯಚೂರು 
ಸಂ:1(ಎ)/ಡಿಸಿಆರ್‌ಬಿ/ಎಲ್‌ಸಿಕ್ಕ್ಯೂ-41(221)/2022 ದಿನಾಂಕ: 
11.02.2022 


ಮಾನ್ಯರವರ ಕಾರ್ಯಾಲಯದ ಈ ಮೇಲ್‌ ಸಂದೇಶ ಸಂಖ್ಯೆಸಿಟಿಆರ್‌ಎಸ್‌-2/78/ಎಲ್‌ಸಿಕ್ಕೂ/2021-22, 
ದಿನಾಂಕ:10.02.2022 ನೇದ್ದರ ಸಂದೇಶದಲ್ಲಿ, ಶ್ರೀ ಎಸ್‌.ರವಿ (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ ರವರ ಚುಕ್ಕೆ ಗುರುತಿನ ಪ್ರಶ್ನೆ 
ಸಂಖ್ಯೆ 41(221) ರಲ್ಲಿ ಟೋಯಿಂಗ್‌ ವ್ಯವಸ್ಥೆ ಜಾರಿಗೊಳಿಸುವ ಸಂಬಂಧಿಸಿದಂತೆ ಕೇಳಲಾದ ಪ್ರಶ್ನೆ “ಅ” & “ಈ” ಗಳಿಗೆ 
ಸಂಬಂಧಿಸಿದಂತೆ ಮಾಹಿತಿಯನ್ನು ಈಗಾಗಲೇ ತಮ್ಮ ಕಾರ್ಯಾಲಯಕ್ಕೆ ಸಲ್ಲಿಸಿದ್ದು ಚಟೋಯಿಂಗ್‌ ವಾಹನಕ್ಕೆ ಸಂಬಂಧಿಸಿದ 
ದಾಖಲೆಗಳನ್ನು ಈ ಸಂದೇಶ್ರದೊಂದಿಗೆ ಲಗತ್ತಿಸಿ ನಿವೇದಿಸಿಕೊಳ್ಳಲಾಗಿದೆ. ತಾತ್ಕಾಲಿಕವಾಗಿ ಉಪಯೋಗಿಸುತ್ತಿದ್ದ 
ಟೋಯಿಂಗ್‌ ವಾಹನದ ಕರ್ತವ್ಯಕ್ಕೆ ಒಬ್ಬ ಎ.ಎಸ್‌.ಐ., ಸಿ.ಪಿ.ಸಿ ಮತ್ತು ಡ್ರೈವರ್‌ರವರನ್ನು ನೇಮಕ ಮಾಡಲಾಗಿರುತ್ತದೆ. 


ಲಗತ್ತ 06. 
ಸಹಿ/- 
ಜಿಲ್ಲಾ ಹೊಲೀಸ್‌ ಅಧೀಕ್ಷಕರು 
ರಾಯಚೂರು. 
THI 1900 HRS 


MSG SENT BY PBR PCW 


Kr 
se: 
(4 


4 


ಆ 


GOV SRNMENT FP KAMTKA 
(Police DT AVTMAT) 


No. CT-5MT/Swaraj nagda/04-05 OF ice of te, 


Surar intradent of lic, 
Raichur Sat>d 33-C-73004s 
To, 


M/s K.H. T.Agencies, 


Pvt. Ltd, 10 Mission Road 
subraiah "Circle. 6 
- BANGALORE 560027 . 


~~ 


Sir, 


Subi-Allotment of onze Swaraj “aa [ 
Raichur district. 


With reference to th> above subject one 
Swataj Mazda 1s aljctt=d to this unit under Iodernisation My 
* gcheme fox 2003-04 Crgine NoeSLOHV 33735 and Chassis So. sH26LL 
» 4Mine1130, 


Sti Shivalinsapoa Pattan RsJ DN,Raichur 
is Seputsd to enllect the above #saraj Mazda alongith 
‘tools an3 documents. ಃ 


The srecimen signatur® of the ano AST 
ia attested bey. 


Younes faithfully, 


“ gpecinen slgnaturs” 


1iCooy to the Supt. of police ¥otor Tr ananort Organisation 
corner house , M.G- Roa“ Bangalore. Ne ಡಿ 

2.Cooy, submitted with comlimentesto the DiESCNoR cs Ku 
Inspector Sanecal 05 Polic~, Karnatata Irate , Hangakor~. 


pa 


FOLICE fx PRCTOS 
§UTO, DAR. RAICHUR. 


par0s 84 tas PAX 0802218033 Ku‘ NORA 
j 
i 


1 ಕ ’ f 
ಗಿ % i 
CN k QUOTATIONIFOR 1 £214) 
‘Ref: KINT/ADGD/2003-04 ಗ Dave: 2302-04, 
H k- 4 H 
yhe Adal-Dircctor General Of Police, | 
T T&M WN 
No.10,M.G.Road, : 
2A RIESGO 90L » 
$೬.೦. ; DiSCNPTIOS 


"01 RECOVERY COIPMENT TO BE 
MOUNTED ON ZT-54B Pv: Vinourrz 


FOR TOWING. 
pe 9% AGANST FORM? ಯ 
1 ಸ TOTAL 


pe ire [on] TWO UAKHS THIRTY F 
SIXT? y TWO & PAISE FOURTY EIGHT ONLY) 


| REFER ANNEXURGL IH FOR: ಇವರ ಸಾಗ 
ror ಅಟ ad MAUDA LID. j 
FF - | 
Authovisel Signatory i 
Ne 
| 
i | 
I 
F ' 
roi ಳು 
i 10 | 
PR : 
1 ಗ್ಗ p 
i 
j 
t 
| |; 
; 
X 
k p 


OUR tBousarD: sD SKHONDEAED 


Ua 


RM ರಾ 


y 14 
05/08 "04 15:30 AX 0802210035 . | KUT |] A 
¢ 


pe K , A 
- ‘1° “QUOTATION 
. 

Re: SMUADGP/2003-04 


The AddilDirevtor Guueral OrPotice, 
VTAM ; 
No. 10,M ‘G. Road, 

, Bi LORFSG000. , 


\ 


SWAHAJ MAZDA ZTS4D WB 3335MM 
: WUTH FULLY DUILT & EQUIPPED DRIVERS i 
CABIN WITHOUT CARGO BOX MEETING 
: BHARAT STAGEEMMISSION-1 NORMS. 
PITTED WITH POWER. 


> TAKE OTF UNIT £9.50 X I6NYLON TYRES. 


1 
\ 
1 
| CST 4% AGAINST FOR ‘D’ 
|, 


(D6s8D INSPECTION CHARGES @ 0.5% , 


x MPORARY REGISTRATION CHARGES 
NSIT INSURANCE: PREMIUM & ~ 
ARANSPORTATION CHARGES 
UrTO BANGALORE. 
(RupEds FIVE LAKHS THRTY S SIX THOUSAND [eS 
- & PAISE FIFTY NINE ONLY) - R 


! 
i  ELEASERRIER 
Zor ಳೆ ARS HASUA LTD 


isioed Signatory 


OM 


; FOLIC IN kd 0k 


3) National Electronic Funds Transfer (NEFT) 
4) Over the Counter (OTC) - designated ICICI bank branches located across the 


country 


Please note that payments submitted through cheque or-demand draft shall not be 
accepted. Further details regarding e-Payment, please. refer to e-Procurement 


website - www.eproc.karnataka.qov.in. 


General Conditions: : ’ » 


100 Nos towing vehicles with Hydraulic jaws are required for towing medium ‘and light 
vehicles like cars, three wheelers, tempos, auto rickshaws and two wheelers for all the 
traffic police stations in Bangalore city. 


1. The categories of vehicles which are required to be towed are as follows; 


a) Medium transport vehicle. 
b) Light motor vehicles including cars, 3 wheelers, tempos and autorickshaws. 


¢) Two wheelers. 
2. The tenderer should mention the type of towing vehicle, which he intends to 


provide. 


3. The Tenderer should indicate full particulars about the make, modél, and name 


of the vehicle, detailed specification of the towing vehicle offered by them. 
4. Each tenderer shall pay Rs. 36,000/-(Thirty Six Thousand’ Rupees only)- for 
Hiring of Wreckers for towing of vehicles for Bangalore City Traffic Police as 
" the Earnest Money Deposit (EMD). ‘Separate EMD should be furriished for 
each towing vehicle otherwise, it will not be considered. EMD. Shall pay 
through any ‘of the 4 e-payment options only: 
1) Credit Card 
2) Direct Debit 


3) National Electronic Funds Transfer (NEFT) 
4) Over the Counter (OTC) 


5. Please note that payments submitted through cheque or demandೆ 


draft shall not be accepted. Further details regarding e-Payment, 
please refer to. e-Procurement Website - 


www.eproc.karnataka.gov.in. 


“ 
್ಲ 


i 


6. If tenderer wants to. bid more than one vehicle, he or she has to furnish, 
separate EMD for ‘each: vehicle. Separate EMD ‘should be furnished. for each 
towing vehicle otherwise it will not be considered. If any tenderer claims 
exemption from payment of ‘EMD, such ‘tenderer should furnish proper 
documentary evidence to show that they are exempted from payment of EMD. 


2. The EMD will remain valid for a period of 180 days from the date of 
submission of Tender. Unsuccessful Tenderer's tender securities will be 
discharged! returned :as early as possible. 


The.EMD may be forfeited: 

Ifa Tenderer 

(i) withdraws its tender during the period of tender validity specified by 
the Tenderer on the Tender .Form: 


or 


{ii} Does not accept the correction of arithmaltical errors resulting in 
discrepancy ‘between unit price ‘and total price (unit price multiplied by 
Quantity) 


Or 


{ii Incase of a successful Tenderer, if the ‘Tenderer fails. to furnish 
performance ‘security and fails to execute the agreement. 

7. The bidders shall ensure the credit of Earnest Money Deposit in the-respective 
account on: or before the last date of receipt of tender. It is advisable to submit 
EMD well in advance. before last date of submission of bid and get confirmation 
from its banker of-successful completion ‘of transaction to e- Payment. 

8.. All the staff ‘of the towing vehicle. should be. provided’ with navy blue uniform 
with.BTP Logo, Shoes and name plate at all time when they are on duty. 

:9. For the fulfillment of .contract, the successful tenderer is required to execute an 
agreement on stamp paper ‘of value Rs.100/-, 

10..Dt: 01-01-2010 above ‘model towing vehicles eligible ‘to participate in the 
tender. 


11. Towing Vehicles: should be as per R.T.0 guidelines. 

12. Successful tenderer should produce bank. Guarantee of Rs. 1,00,000-00 for 
three years as security deposit without tender will not be considered. 

13. The eligible bidders whe fulfill the above conditions may submit their e-tenders: 
mentioning the lowest rates ‘along with necessary EMD by logging in to 
e-procurement website http: /iwww.eproc. karnataka. gov.in. 

14. Successful tenderers should enter into an agreement with the department duly 
assuring his complete compliance within the stipulated period and also 
agreeing to the penalty that may be imposed by this depanment. 

15. Department's every fight to acceptreject or postpone or split, increase or 
decrease the quantity without ‘assigning any reasons is reserved and without 
citing any reasons and to take final decision vests with this office. 

16. The towing vehicles will be subjected to scrutinyNerification both by the 
Chairman and Members of the Department Purchase Comniittee and experts 
in the concerned field for-quality on the day of tender scrutiny. 

17. Selection of towing vehicles will be done on the basis of technical ‘evaluation 
about suitability of vehicles expertise, capability. 

18. The towing vehicle should have Comprehensive insurance and also have 
Fitness Certificate issued by the competent authority. 

19. The drivers used by the tenderer to drive the towing vehicle should. have a 
valid Driving License. 

20. TDS and applicable Taxes will be deducted during the payment. 

24. After finalization of tender; order will be placed with the approved tenderers. If 
this tenderer fails to deploy the towing vehicle in prescribed time, the 
department may reson to cancellation of the said order. In such-an eventuality, 
the defaulting tenderer will: be required to make good any loss which the 
Department may incur besides paying specified penalty. 

22. The tenderer should bear the inspection charges if any which will be intimated 
‘at a later date. 

23. The court of Bangalore shall along have jurisdiction for any dispute.arising out 


of or in respect of the contract. 


5 


24. Failure:on ‘the part of the tenderer whose offer has been accepted to complete 
the formalities wil empower the departnient to cancel their order without 
intimation. " 

25. The. Tender is not transferable. 

26. Bidder should attach original documents ‘scannedcopy in e portal. Xerox copy 
‘scanned not.considered, 

27. After the issue of the order, if the owner of the vehicle wants to sell the vehicle, 
isbanned to sell the vehicle till the-completion of the‘tender. 

28. One driver, one cleaner, 4 crane boys should be ‘employed by successful 
‘tenderers’in each towing vehicle. They should work under the direction of In- 
Charge Traffic Officer allotted to towing vehicle, They should ift-vehicles which 
are ‘found parked in the as per tender notificationi:of involved in road accidents 
on the necessary conditions or situation on the instructions of the C.T.0 

29. Towing vehicle should be painted in Yellow ‘Color and successful bidders 
should install Road safety awareness anid Fine amount particulars Stickers in 
their .own cost. Details will be provided by this office. 

30. Towing vehicle ‘should ‘have provision for Toolbox, first‘aid box, backside 
seating provision, ‘public announcement system with siren, Headlamp, ‘cones, 
Tapes, Wheel Clamps, chains, reflectors and CCTV Security Systems. This 
can be enabled online. 

31. Successful tenderers should enter into an agreément with the department duly 
assuring: ‘his: ‘comiplete compliance “within the stipulated period and also 
agreeinig:to the pénalty that may be imposed by this department. 


32. Thé towing vehicles should be fitted with 2 PA systems of .30 Watts. One fitted. 


to-the front and.other facing rear compulsorily. 


33. The tenderer should deploy two video cameras with minimum. 30 days’ 


continues recording in front and rear side to record the entire proceedings of 
the.towing operations. 

34. The towing vehicles shouild.tow the vehicles between 7:00.a.m to 10-00 p.m on 
all the. days. 


35. The owner of the towing vehicle is held responsible for the damage caused to 


‘the ‘vehicle during course of towing a vehicle. 


6 


36. Towing vehicles should be road worthy in all respect‘and in case of any repair 
the same should be informed to the Joint Commissioner of Police, Traffic, 
Bangalore city in writing on the same day and to get repaired within a 
maximum of 10 days. Further the vehicle if get repaired ofiént and. often and 


found ‘not road worthy, immediately the order issued for towing will be 


cancelled. 


37. Tenderer should give the demonstration of their vehicles, when we required. 
38. Towing vehicle will be liable to operate in all traffic police stations by rotation 


on monthly. basis in Bangalore City. Location. of traffic police stations; can be: 


ascertained from the office of Joint Commissioner of Police, Traffic,. Bengaluru 
City. 

39. if more thant reduired number qualifies, then the selection will be done by the 
draw of lottery system. | 

40. Interested parties can obtain further information/Clarification from 
e-procurement cell Helpdesk (Phone no. 080'23010900/01, 080 38013000) 


la fr 


\Bhaskar Rac, IPS) 
Cémmissioner-of Police, 
Bangalore City. 


2. 


ತ. 
ತ್ನ 
5 
6. 
7. 
8 
9. 


TEGHNICAL SPECIFICATION OF TOWING VEHICLES 
Quantity — 100 Nos 


1. Towing:vehicle with Chassis :of [Yy Ftx625Ft 


Tow:away truck with. power steeringimechanical. 
Capable of towing ‘Cars of Wheel size up to 2800mm by hydraulic lifting. 


Lifting cars up-to 2 tons. 


- Lifting.height should be-adequate to suitably tow the vehicle. 


Tow rating.3200 KGs. 


. “Seif loading wheel lift. 


y 


« Hydraulic technology for both fronttires, 


. Safety belt, rear ‘strip, ratchet and strap combo, ‘wrap ‘around ‘axle, spacer 


blocks. 


10. Provision for CCTV Security Systems, Toolbox, first aid ‘box, backside seating 


provision, public announcement system with ‘siren, Headlamp, cones and 
chains, reflectors. 


CAMERA SPECIFICATION: 
Mobile DVR 


Design 
High Definition Recording 
Anti-vibration 
Anti-shock 
Strong locking cable‘connections (Aviation Cable) 
Low voltage power inputs 
Super capacitor 


Features 
418 channels 
G-Sensor 
GPS enabled 
Connectivity feature such as Wifi & 4G 
Real time tracking on mapping, systems and alarms (input/output support) 
Intelligent recording options {Dual SD/HDD support), search methods; playback 
modes and'export abilities. 
Loca! to remote monitoring features 
> Local monitor-outputs 
> Remote Client, Mapping 
> CMS 
> ‘Mobile Viewing on.Android 


Camera: 


Camera with high resolution image ‘of 1.3 MP, which can be installed inside/ outside of 
the vehicles. 


Design: Low power consumption design 

Aviation Cable- Tight locking cable connection 

Lockable ‘angle 

Anti-vibfation 

Shock Proof 

High ingress protection to perform in volatile environment: 
1. Extertial Camera IP 69K Rating 
2. internat Camera IP 86 Rating 


Camera with abroad view 3.6mm lens and infrared (Day/Night use). Infra red range of 
upto 10 meters. 


Public. Address System wiih Siren: Megaphones with 30W Power Output Builfim 
“Siren, ಃ 


pS 


. Moice Range 600 0-800 mirs 


2 
3 
4. 
5 
6 
7. 
8 
9. 


- Megaphone Modes: Talk + Siren Alarm 

. Convenient Coiled-Gord Handheld Microphone 

- Adjustable Volume Controf 

.. Simple Button Control Operation 

. ‘High-Powered Audio Reproduction 

Wide Bell.Diameter for Extended Projection 

. Ergonomic Pistol Grip & Lightweight Chassis 
Battery .Operated 

10.Power‘Supply Jack: DC 12V Adapter Connector 
11.Close-to-lip speaking to avoid background noise. 
12. Easy for extension of wire length. 


Note : Any clarifications in the above specifications should be made before 
submitting the tender. : 


10 ok 


DOCUMENTS TO BE ENCLOSED (TECHNICAL BID) 


FOR HIRING OF WRECKERS FOR TOWING OF VEHICLES FOR BENGALURU 
CITY TRAFFIC'POLICE. 


specification of the towing vehicle offered by 
them 


Enclose copy of PAN Card. 


The towing vehicle. shoud have 
Comprehensive insufante and also have 
Fitness Certificate issued by the competent 
authority. 

The drivers used by the tenderer to drive the 
towing vehicle ‘should have a valid Driving 
License. 


pn J 


ಪೊಲೀಸ್‌ ಆಯುಕ್ತರೆ ಕಛೇರಿ, ಎ. ಬಿ.ಶೆಟ್ಟಿ ಬ ಬಳಿ, ಮಂಗಳೂರು ನಗರ, ಮಂಗಳೂರು-575001 
ದೂಸರ 0824-2220810 ಈ-ಮೇಲ್‌ ವಿಳಾಣಿ cಂrmpc@ksp.gov.in 


[OPPS PES SE 


ಸಂಖ್ಯೆ:ಸಿ.ಆರ್‌.ಎಂ--3/74/ಮಂ.ನ/2019/ಟೆಂಡರ್‌ ಗಾಲ್‌ ದಿನಾ೦ಕ:28-02-2019 


ಕಾರ್ಯಾದೇಶ 
ವಿಷಯ ಮಂಗಳೂರು ನಗರ ಪೊಲೀಸ್‌ ಕಮಿಷನರೇಟ್‌ ಘಟಕಕ್ಕೆ 2018-19 ನೇ 
? ಸಾಲಿನಲ್ಲಿ 3 ವರ್ಷಗಳ ಅವಧಿಗೆ ಟೋಯಿಂಗ್‌ ವಾಹನಗಳನ್ನು ಗುತ್ತಿಗೆ 
ಆಧಾರದ ಮೇಲೆ ನೇಮಿಸಿಕೊಳ್ಳುವ ಕುರಿತು. 
ಉಲ್ಲೇಖ: '» ಈ . ಕಛೇರಿಯ ಇ-ಟೆಂಡರ್‌ ಸಂ: ಸಿ.ಆರ್‌.ಎಂ- 
3/74/ಮಂ.ನ/2018/ಟೆಂಡರ್‌ i 
> 04/01/2019 ರಂದು ತೆರೆದ ತಾಂತ್ರಿಕ ಬಿಡ್‌ 
> ದಿನಾಂಕ: 10-02-2019 ರಂದು ನಡೆದ ಪ್ರಾತ್ಯಕ್ಷಿಕ 
> ದಿನಾಂಕ 15-02-2019 ರಂದು ನಡೆದ ಅಂಗೀಕಾರ ಸಮಿತಿ ಸಭೆ . 


ಸ 


ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ, ಉಲ್ಲೇಖ (॥ ರನ್ವಯ ಕೈಗೊಳ್ಳಲಾದ ' ಇ-ಟೆಂಡರ್‌ 

ಪ್ರಕ್ರಿಯೆಯಲ್ಲಿ ಮಂಗಳೂರು ನಗರ ಮೊಲೀಸ್‌ ಕಮಿಷನರೇಟ್‌ ಘಟಕಕ್ಕೆ 3 ವರ್ಷಗಳ ಅವಧಿಗೆ ಹೈಡ್ರಾಲಿಕ್‌ 
RE 

ಟೋಯಿಂಗ್‌ ವಾಹನಗಳನ್ನು ಗುತ್ತಿಗೆ ಆಧಾರದ ಮೇಲೆ ನೇಮಿಸಿಕೊಳ್ಳಲು ಇ-ಪ್ರಕ್ಕೂರ್‌ಮೆಂಟ್‌ನಲ್ಲಿ ನೀವು 
ಸಲ್ಲಿಸಿದ ಬಿಡ್‌ ದಾಖಲಾತಿಗಳನ್ನು ಮತ್ತು ವಾಹನಗಳ ಪ್ರಾತ್ಯಕ್ಷಿಕೆಯನ್ನು ಪರಿಶೀಲಿಸಿ ನಿಮ್ಮ ಟೆಂಡರನ್ನು 
ಅಂಗೀಕರಿಸಲಾಗಿದೆ. ಈ ಕೆಳಕಂಡ 3 ಹೈಡ್ರಾಲಿಕ್‌ ಟೋಯಿಂಗ್‌ ವಾಹನಗಳನ್ನು ಕೆಳಕಂಡ ಸಂಚಾರ ಪೊಲೀಸ್‌ 
ಠಾಣೆಗಳಿಗೆ ಸರಕಾರ ನಿಗದಿಪಡಿಸಿರುವ ದರದನ್ನಯ (ಟೆರಿಡರ್‌ನಲ್ಲಿ ನಮೂದಿಸಲಾಗಿದ್ದಂತೆಹ ಕಾರ್ಯಾಜರಿಣೆ 
ಆರಂಭಿಸುವ ಮುನ್ನ ಸುಸಜ್ಜಿತವಾದ ಹಳೆಯದಲ್ಲದ ವಾಹನಗಳನ್ನು ಪರಿವೀಕ್ಷಣೆಗೆ ಹಾಜರುಪಡಿಸಲು ಈ 
ಮೂಲಕ ಆದೇಶಿಸಲಾಗಿದೆ. 


ರನಹಾರಾಡತ ಅನನ ಸ್ಯ 
Bin ESN ERE 


ST 
| Sಾಗನರ ಸನಾ I 

ಸಂಸ್ಥೆಯ ವತಿಯಿಂದ ಒದಗಿಸುವ .ಹೈಡ್ರಾಲಿಕ್‌ ಟೋಯಿಂಗ್‌ ವಾಹನಗಳು ಉತ್ತಮ ಸ್ಥಿಶಿಯಲ್ಲಿರದೇಕು. 
ಉಲ್ಲೇಖ(1) ರ ಇ-ಟೆಂಡರ್‌ನ ಷರತ್ತಿನ ಪ್ರಕಾರ ಈ ಕಾರ್ಯಾದೇಶ" ತಲುಪಿದ 7 ದಿನಗಳ ಒಳಗೆ ಸೂಕ್ತ ಮೌಲ್ಯದ 
ಸ್ಥ್ಯಾಂಪ್‌ ಪೇಪರ್‌ ಮೇಲೆ ನಿರ್ಧಿಷ್ಟ ನಮೂನೆಯಲ್ಲಿ ಒಪ್ಪಂದವನ್ನು ಸಲ್ಲಿಸುವುದು. 


FEE ; A ಸಗ್ರಮಂಲಭು- LN 


ನ್‌ ಗ C Mcumuedan Ly NR 


\ 


ಹಾಗೂ ನೀವು ಈ ಕಛೇರಿಗೆ ಸಲ್ಲಿಸಿರುವ ಸ್ವಯಂ ಘೋಷಿತ ಪ್ರಮಾಣ ಪತ್ರದಲ್ಲಿ ನೀಡಿರುವ 


ಒಪ್ಪಿಗೆಯನ್ನು ಹಾಗೂ ಷರತ್ತುಗಳನ್ನು ಪಾಲಿಸದೇ ಇದ್ದಲ್ಲಿ ಈ ಕಾರ್ಯಾಬೇಶವನ್ನು. .ನದ್ದುಪಡಿಸಲಾಗುವುದು 'ಮತ್ತು 


ನಿಮ್ಮ ಸಂಸ್ಥೆಯನ್ನು ಕಪ್ಪುಪಟ್ಟಿಗೆ ಸೇರಿಸಲಾಗುವುದು. 

ಇ-ಟೆಂಡರ್‌ ಪ್ರಕಟಣೆಯಲ್ಲಿನ ವಾಹನಗಳ ಗುಣವಿಶೇಷನ ಮತ್ತು ಷರತ್ತುಗಳಿಗೆ ಅನುಗುಣವಾಗಿ, ಈ 
ಮೇಲ್ಕಂಡ ವಾಹನಗಳನ್ನು ಸಂಬಂಧಪಟ್ಟ ಠಾಣಾ ನಿರೀಕ್ಷಕರುಗಳಲ್ಲಿ ದಿನಾಂಕ: 01-03-2019 ರೊಳಗೆ ವರದಿ 
ಮಾಡಿಕೊಂಡು ವಾಹನವನ್ನು ನಿಯೋಜನೆ' ಮಾಡಲು ತಿಳಿಸಲಾಗಿದೆ. ಈ ಕುರಿತು ಪಾಲಿಸ ಬೇಕಾದ ಷರತ್ತುಗಳ 
ಕುರಿತು ಪ್ರಶ್ಯೇಖವಾಗಿ ಸೂಚನೆಗಳನ್ನು ನೀಡಲಾಗುವುದು. 


ಮಂಗಳೂರು ನಗರ, ಮಂಗಳೂರ್ದು. 


ರಿಗೆ p 
ಜಿ.ಬಿ ರಂಗಸ್ವಾಮಿ. ತಂದೆ: ಬಸವ ಗೌಡ, ವಾಸ: ಡೋ.ನಂ ೫22, ಅನ್ನಪೂರ್ಣೇಶ್ವರಿ ಬಡವಾಣೆ, 
ತಿಪ್ಪೇನಹಳ್ಳಿ, ನಾಗಸಂದ್ರ, ಉತ್ತರ ಬೆಂಗಳೂರು-560073 

ಪ್ರತಿ ಮಾಹಿತಿಗಾಗಿ: 


ಉಪ ಪೊಲೀಸ್‌ ಆಯುಕ್ತರು. ಅಪರಾಧ ಮತ್ತು ಸಂಚಾರ, ಮಂಗಳೂರು ನಗರ ರವರಿಗೆ 


ಪ್ರತಿ ಮಾಹಿತಿಗಾಗಿ ಮತ್ತು ಸೂಕ್ತ ಕ್ರಮಕ್ಕಾಗಿ 


1). ಸಹಾಯಕ ಪೊಲೀಸ್‌ ಆಯುಕ್ತರು, ಸಂಚಾರ ಉಪವಿಭಾಗ, ಮಂಗಳೂರು ನಗರ. 
2) ಪೊಲೀಸ್‌ ನಿರೀಕ್ಷಕರು, ಸಂಚಾರ ಉತ್ತರ ಪೊಲೀಸ್‌ ಠಾಣೆ, ಮಂಗಳೂರು ನಗರ 
3) ಪೊಲೀಸ್‌ ನಿರೀಕ್ಷಕರು. ಸಂಚಾರ ದಕ್ಷಣ ಹೊಲೀಸ್‌ ಠಾಣೆ, ಮಂಗಳೂರು ನಗರ 
.4) ಪೊಲೀಸ್‌ ನಿರೀಕ್ಷಕರು. ಸಂಚಾರ ಪಶ್ಚಿಮ ಪೊಲೀಸ್‌ ಠಾಣೆ, ಮಂಗಳೂರು ನಗರ 
5) ಪೊಲೀಸ್‌ ನಿರೀಕ್ಷಕರು, ಸಂಚಾರ ಪೂರ್ವ ಪೊಲೀಸ್‌ ಠಾಣೆ. ಮಂಗಳೂರು ನಗರ 


A 


e-Stamp 


(3. Certificate No. ' : IN-KA47534879500458R 
1 Certificate Issued Date : 08-Feb-2019 02:50 PM 
Account Reference : NONACC (Fly kacrsfl08/ MANGALORE! KA-DK 
Unique Doc. Reference : SUBIN-KAKACRSFLOB28268364453386R 
Purchased by : COMMISSIONER OF POLICE MANGALORE CITY 
Description of Document : Article4 Affidavit 
Description : AFFIDAVIT 
Consideration Price (Rs.) 1: 0 " 
(Zero) 
First Party : COMMISSIONER OF POLICE MANGALORE CITY 
Second Party : GB RANGASWAMY 
Stamp Duly Paid By ” COMMISSIONER OF POLICE MANGALORE CITY 
Stamp Duty Amount{Rs.) : 100 
(One Hundred only) 


_, i 
~ಗಿರಂಗನನ ಯ Fleas 
SHEELA SA A 

Errors { Correctlons Etc wil Advocate a Notary our ok 


D.No. 28-7-4362(7), Hamiflon Gop! 


| 4 vA of this Samp Ceniticate shoud be verifisd at wwy.shcilestamp. comm”. disor [ k thi ica § 2 
y. “ಗ ofthe S lamp 0c nileale s ll w.sl Wp. . Ary rapancy in the dotads on this Cagy'gyita’s ank of indi 
ht checking Me legitimacy is on the users of the cedtiicate. Mangaluru 375001 (0.K.D 


I any dacrapancy please inform the Competent Authority. 
ಸುಯ್‌ 


ERM3/74 JMNCTENDER/2018} 


ಯಿಂದ, 


ಜಿ.ಜಿ ರಂಗಸ್ಪಾಮಿ 

ಬನ್‌ ಬಸವ ಗೌಡ 

ಡೋರ್‌ ನಂ.೬೩೨ 
ಅನ್ನಮೂರ್ಣೀಲ್ದಲಿ ಬಡವಾಣೆ \ 
ತಿಚ್ಜೆನಹಳ್ಳಿ, ನಾಣಸಂದ್ರ 
ಉತ್ತರ ಬೆಂಗಲೂದು-5ರಂ೦೯ಡ 


« ಟೆಂಡರ್‌ನಲ್ಲಿ ಉಲ್ಲೇಖತ ಎಲ್ಲಾ ಷರತ್ತುಣಳಿದೆ ನಾನು ಬದ್ಧನಾಗಿರುತ್ತೇನೆ. 

2. ಟುಂದ್‌ ಮಾಡುವಾಗ ಯಾವುದೇ ಲೀತಿಯ ಜಖಂ ಉಂಟಾದಲ್ಲಿ ಅದರ ಸಂಮೂರ್ಣ 
ದುರಸ್ಥಿಯು ವೆಜ್ಜವನ್ನು ನಾನೇ ಛಲಿಸುತ್ತೇನೆ. 

ತ. ವಾಹನದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಮೋಲೀಸ್‌ ಅಧಿಕಾಲಿಯವರಿಂದ ಸೂಜಿ : 
ವಾಹನಗಳನ್ನು ಮಾತ್ರಬಂಬಂದ್‌ ಮಾಡುತ್ತೇನೆ. 

4. ಯಂಗ್‌ £ ವಾಹನ ಚಾಲಕರು ಮತ್ತು ನಿರ್ವಹಕಲಿದೆಹಾಯಕಲು) ಮೇತನ ಹಾಗೂ ಇತದೆ 
ಸೌಕರ್ಯಗಳನ್ನು ನನ್ನಿಂದಲೇ ಒದದಿಸಲಾಗುವುದು. » " 

ಕಠ ವನದೆ ಚ್ರೆಂಂದ್‌ ಮಾಡಲು ನೀಡಿರುವ ಅದೇಶವನ್ನು ದುರ್ಬಲಕೆ ಮಾಡುವುದಿಲ್ಲ ಮತ್ತು 
ಇಂತಹ ಯಾವುದೇ ಕಾನೂನು ಬಾಹಿರ ಚಟುವಟಿಕೆಗಳು ಕಂಡುಬಂದಲ್ಲಿ ಕಾನೂನು ಕ್ರಮ 
ಕೈಣೊಲ್ಬಬಹುದು. - 

6ಟಯುಂಣ್‌ ಮಾಡುವ ವಹಾನವು ಅಿಷೇರಿಣಿ ಬಂದಲ್ಲಿ ಮತ್ತೊಂದು ವಾಹನವನ್ನು ನೀಡಿ 
ಈಾರ್ಯ ಸ್ಥಗಿತದೊಆಸದಂತೆ ಮೋಡಿಕೊಚ್ಟಲಾಗುವುದು. 


ಛಗಿರಲಗ 22 ೩೬ 


-.ಜ ರಂಣಸ್ಥಾಮಿ) 
ಸ್ಥಲ: ಮಂಗಲೂರು 
ಡಿನಾ೦ಕ: 28-೦೩-2೦೦ 
3 NOTARY 
Errors / Correctlons Ete Ait MANGALORE . 
Ps 


BEFORE ME SHEELA SAGAR 


B.A. {Law} LL.B. 11.8% 


ಇ Advocate & Notary (G pes 
“NOTARIAL REG. No. 12 1 2049 ರ ಗ 
Near State Sank of.lndia ‘ 

42440 / 2017 Mengaluru 575001 (DK. Dist ” 


Notary Stamps net avallabte in 
Karnataka Statc from 010403 


dsigned mes 
We ಸ mi 
Hence not sal 


prise 


GOVERNMENT OF KARNATAKA 
(Police Department) 


No: CRM-3/74/2018/MNGC/CT RS/Tender office Of the 
Commissioner of Police 
- Mangaluru city 
Date: 112/2018 


SHORT TERM E- TENDER NOTIFICATION- CALL-2 


E-tenders are Invited for providing vehicles from the owners of private towing vehicles to the 
Mangaluru City traffic Police for towing.of vehicles which are parked haphazardly causing obstruction 
to free movement of traffic and general public and any other vehicle as may be required to be moved 
for ensuring smooth traffic on monthly rotation basis for the period of three years from the time when * 
the work order is placed. Three numbers (3) towing vehicles (with hook and chain at the back side of 
vehicle or Hydraulic jaws owing vehicles) are required. The tenderer should have registered their 
names in e-procurement. 


Key Activites and Dates _ 
The Schedule of Key Activities for the purpose of this of this RFP is outlined below. 


Date A time 


Key Activities 


Floating of Bid Document at 18-12-2018 


www.eproc.karnataka.goy.in 


2. Last date &time for Tender Queries ass | 
|3|] a date for submission of bid document 02-01-2019 17:30 Hrs 


| Date of opening the Technical bid 04-01-2019 11-00 Hrs 
Date of vehicle Demo | Will be intimated to the 
y technically qualified bidders 


online 


. 2 K ” 
This office will adhere to the above schedule. In case of any extension in any date by this 0 


revised schedule will be updated on E- portal 


[3 
"os 
KN t 


Following are the. charges prescribed by the Government of Karnataka for the towing of 
” Vehicles 


Types of Vehicle Payment to be paid to the 
tenderer i.e (owners of the 
towing vehicle} 
Two Wheelers 


Light Motor Vehicles including Cars, three 
» Wheelers, Tempos and Auto rickshaws § 


Only the owners of towing vehicles who accept the rates prescribed by the Government for 
towing of vehicles as mentioned above are allowed to take part in the tender. ': 
Tender processing fee; \ 

The tender document ls available online at wuw.eproc.karnataka.gov.In All eligible bidders 
may register and participate In the bid process. ' 

Each bidder need to pay tender processing fee through any of the three e-payment optlons 
given below. 

1. Credit card 
2. National Electronic Funds Transfer{NEFT} ¥ 
3. Overthe Counter (OTC) designated axis bank branches located across the country. 
10 Please note that payments subrhitted through cheque or demand draft shall not be accepted. 


4 - Further details regarding e-payment; Please refer to e-procurement www.eproc.karnataka.gov.In 


t Three Nos towing vehicles (With hook and chain back side ‘of vehicle or hydraulic jaws towing 
vehicles) are required for tying medium and light vehicles like cars, three wheelers, tempos, auto 


rikshaws, and two wheelers for allithe waffic Police Stations in Mangaluru Clty. 


fe 


1. 


Eliglbility Criterea 
The tenderer should intimate whether he or she is authorized ownér of the vehicle and to 


furnish the documentary proof to that effect without fail.(Copy of the RC, Insurance andೆ 


applicable tax documents) 


. Bidder should have minimum total turnover of RS 10 lakhs per year for last 3 financial years 


(2015-16, .2016-17; 2017-18) this should be supported by audited balance sheet by the 


chartered accountant. 


3. The Drivers used by tenderer to drive the towing vehicle should have valid driving licences. 


, Thetenderer should be a Kamataka GSTian Holder. 


. The towing vehicle should have Comprehensive insurance and also have Fitness certificate 


issued by the competent authority. 


he Tenderer should have PAN number 


7. The tenderer should furnish Bank Solvency ceitificate of 5 lakhs from 


Nationalised/Scheduled/Reputed bank. 

The tenderer should not have been black listed by any government department or agency of 
Government of Kamataka and Government of India for corrupt, fraudulent practices or non 
penormance. 

The tenderer should glve a decfaration on stamp paper that they don't have any adverse record 


in any of the Govermment department due to poor services. 


10. The tendrer should provide details of Number of vehicles he owns Rr place operating at 


1. 


present. 


General Conditions 


The categories of vehicles which are required to be towed are as follows 
a) Medium transport vehicles 
b) Light Motor Vehicles including Cars, 3 Wheelers, Tempos and Auto rickshaws. 
c) Two Wheelers. 


The tenderer should mention proper type of towing vehicles, which he intends to provide. 


, The tenderer should indicate full particulars about the make, model and name of the vehicle 


and detailed specification of the towing vehicle offered by them. 


. Each tenderer shall pay Rs 10,000/-(Ten Thousand Rupees only) for Hiring of Wreckers for 


towing of vehicles for Mangaluru City Traffic Police as the Earnest Money Deposit (EMD). 


AM) 


Separate EMD should be furnished for each towing vehicle otherwise, it will not be conside 


EMD shall pay through any of the 03 e-payment options as mentioned below 
a) Credit card 
b) National electronic Funds Transfer(NEFT} 
¢) Overthe counter (OTC) “Payment 


. Please note that payments submitted through cheque or demand draft shall not be accepted. 


Further details regarding e-payment; Please refer to e-procurement website 


www.eproc.karnataka.qov.in K 


. If Tenderer wants to bid more than one vehicle he or she has to furnish separate EMD for each 


vehicle. Separate EMD should be furnished for each towing vehicle otherwise it will riot be 
considered. If any tenderer claims exempition from payment of EMD, such tenderer should 


furnish proper documentary evidence to show that they are ‘exempted from payment of EMD. 


The bidders shall ensure the credit of Earnest Money Deposit in the respective account on oF 


before the last date of receipt of tender. It is advisable to submit EMD well in advance before 
last date of submission of bid and get confirmation from its banker of successful completion of 


transaction to e-Payment. 


. Bidder who has successfully deposited the EMD will be permitted to submit the Bid online 


The EMD would be refunded to all unsuccessful bidders within 15 days of award of the 


Contract. 


. The eligible bidders who fulfil the above conditions may submit their e-tenders mentioning the 


lowest rates along with necessary EMD by logging into e-procurement website 


www.eproc.karnatako.qov.in, 


10. Successful tenderers should enter Into an agreement with the Department duly assur:ng his 


complete compliance within the stipulated period aಗರೆ also agreeing to the penalty that may 


be imposed by this department. 


11. Department has every rights to accept { reject split increase or decrease the quantity without 


assigning any reasons as to reserve tO take final decision with this office, 


12. The towing vehicles will be subjected to scruitiny/verification both by the chairman and 


members of the department purchase committee and experts in the concerned field for quality, 


13. Selection of towing vehicles, will be done on the basis of suitability of vehicles and technica 


evaluation about suitabitity of vehicles expertise, capability and past experience Hf any 


Pa 
2 
Fa 


pe - 


14. TDS will be deducted during the payment. 

15. After finalization of tender, order will be placed with the approved tenderers. If this tenderer 
fails to deploy the towing vehicle in the prescribed time, the department may resort to 
cancellation of the said tender. In such an eventuality, the defaulting tenderer will be required 
to make good any loss which the department may incur besides praying specified penalty. 

16. The tenderer should bear the inspection charges if any which will be intimated at the later date. 

17. The Court of mangaturu shall alone have jurisdiction for any dispute arising out of or In respect 
of the contract. 

18. Failure on the part of the tenderer whose offer has been accepted to tomplete the formalities 
will empower the department to cancel their tender without (nimatpn. 

19. The tender is not transferable. - K 

20. After the issue of the order, if the owner of the vehicle wants to’ sell the vehicle, a prior 
intimation and permission should be obtained from this office. 

21. One driver, one cleaner, 2 crane boys should be employed by successful tenderer in each § 
towing vehicle. They should work under the direction of Incharge Traffic Officer allotted to 
towing vehicle. They should fift vehicles which are found parked in the “No parking area” As per 
SOP for operation of Towing Vehicle Traffic circular-2 CT Rs-2/06/2018-19 DT: 07/06/2018 and 
the vehicle Involved in road accidents etc. 

22. Failure on the part of the firm whose offer has been accepted to complete the formalities like 
execution of the agreement and remittance of Rs.20,000/- as security deposit with in the time 
given, will empower the tender accepting Authority, to forfeit the deposits remitted against the 
tender notice to department by the said firm _ 

23. The towing vehicles should be fitted with 2 PA systems of 30 Watts. One fitted to the front and 
other facing rear compulsorily. 

24. The towing vehicles should tow the vehicle between 7-00 a.m to 10-00 p.m on a regular basis 
and afl 24 hours during emergencies. | 

25, If any dameges is caused while lifting and shifting of the vehicles the tenderer is fully and wholly 
responsible to make good the loss. 

26. Towing vehicles should be road worthy in all respect and in case of any repair the same should 


be intimated to the Commissioner of police, Mangaluru City in writing on the same day and to 


6 


get repaired within a maximum of 10 days. Further the vehicle if get repalred often and found 
not road ‘worthy, immediately the order issued for towing will be cancelled. 

27. One driver, one cleaner, 2 crane boys should be provided with proper uniform. 

: 28. Tenderer should give the demonstration of their vehicle, whenever required; 

29. Towing vehicle will be liable to operate in all traffic police stations by rotation on monthly basis 
in Mangaluru City. Location of towing vehicle can be ascertained from the office of 

Commissioner of Police, Mangaluru City. 

30. Within 10 days of receipt of supply order the supplier shall furnished performance security te the 
purchase in the mode of fixed deposit from the nationalized bank for any IMO for an amount of 
10% of the total value of the supply order valid till the end of the work order period 

31. The process of the performance security shall be payable to the purchaser a5 compensation for. 
any loss resulting. from the service failure to the complete its obligations under the contact 
contract | 

32. The performance security shall be deemed nominated in the form of fixed deposit issued by the 
nationalised or scheduled bank in the form provided in the tender documents or any other from 
acceptable to the purchaser 

33. The performance security will be discharged by the purchaser and return to the supplier not later 
than 3 months following in the date of completion of the supplier's performance obligations 
including any Warranty obligations : 

34. if more than required number qualifies, then the selection will be done by the draw of lottery 
system. ” | 

35. Interested parties can obtain further information JClarification from this office through 
telephone numbers 0824-2220805/0824-2220810 


Re! 


ot P Chairman 
ಸ್‌ Tender Inviting Authority 
And Commissioner of Police 
pe K Mangaluru City. 
' - Vs ಜೆ 
AN NAN 


Bul loge ಕ TN 4 
ಲ) 


01 


qh 


GOVERNMENT 0° KARNATAKA 
Police Dey. tment 


Office of the 
Commissioner of Police, 
Belagavi City. 
Dated: 34/07/2021. 


No STS-1/106/2021-22 


RE-TENDER NQ:IFICATION 


The Commissioner of Police Belagavi City nvites tender in two cover system, for 
providing towing vehicles from the owners of privat: towing vehicles to Belagavi city traffic 
police for the towing of two wheelers and four wheelers vehicles which are parked haphazardly 
and causing obstruction to free movement of traffic and general public on monthly rotation 
basis for the period of three years as and when the work order is placed. 02 No’s Towing 
vehicles with Hydraulic jaws for towing of four wheeler and two wheeler vehicles are required. 
The tenderer should have registered their names in e-procurement. 


Following are the charges prescribed by the Government of Karmataka for the towing of 
vehicles. 


Private 
Operator’s 


Violation | Total Towing | Government 
Charges 
(Rs) 


1000=00 ತಾ 323ರ 325=00 | 165000 
1000-00 1000=00 500=00 500=00 | 2000-00 


| 2500 | Ka | 6250 | 2250=00 


The owners of towing vehicles who accept the rates prescribed by the Goverment for 


Type of vehicle 


| 


; Two wheeler 
} Light Motor 
| Vehicles, Including 
j Cars, 3 Wheelers, 

i; Tempos & Auto 
rickshaws 
Medium Transport 
Vehicle 

| Heavy Transport 
vehicles 


towing of vehicles as mentioned above are only allowed to take part in the tender. 


02 
The schedule of dates for varlous vaetiviles are as follows: 

_ ” No ರಾ Bp pate & Time | 

i 01 {ood subrnisston of bid is up to 05-08-3028 up to 17:00 hrs 

GT Time and date of opening of Techiical bid T 02.68-2024 at 11:00 brs y 

8 93 {Time and date of opening of Financial bid " 10-078-2021 at 11:00 hrs 

SECTION -1 - I 
1. ELIGIBILITY CRITERIA | 


{. The tenderer should intimate whether ‘he or she ia wuthorized owner of the vehicle. 
(Provide documents). 


2. The Tenderer should indicate full particulars about the make, model, and nome of the 
vehicle and detailed specification of the towing veliiclc oflered by them. 


3. Enclose copy of PAN Card. 


4. The towing vehicle should have Comprehensive insurance and also have Fitness 
Cenificate issued by the competent uuthority, 


5. The drivers used by the tenderer to drive the towing vehicle should have a valid 
Driving License. 


6. Tenderer should be GST holder. 


7. Tenderer should bid for both two vehicles, both vehicles should be registered in the 
name of tenderer. 


8. Towing vehicle should be regestered as “Towing Vehicle" in vehicle RC book 
SECTION -I1 


1. GENERAL CONDITIONS: 


02 No's Towing vehicles with Hydraulic jaws for towing of four wheelers and 
two wheelers vehicles are required for Belagavi City Traffic Polico. 


1. The categories of vehicles which are required to be towed are as follows. 


a) Two Wheeler 
b) Medium transport vehicle. 
¢) Light motor vehicles including cars, 3 wheelers, tcmpos and auto rickshaws. 


2. The tenderer should mention proper type of towing vehicle, which he intends ww 
provide, 
3. The tenderer should intimate whether he or she is authorizcd owner of the vehicle and 


to furnish the documentary proof to that effect without fail. 


DAK IIR PUL 85. towia cette unde domes 104} Ans 


Ko 


ಚ 
"ನಾಡಿ 


. Success! 


03 


The Tenderer should indicate full particulars about the make, model, ond name of the 


vehicle and detailed specification af the towing vehicle offered by them. 
Each tenderer shall pay Rs. 5.000/ 4 Five Thousand Rupees orly) for cach vehicle 


(total 10.000°- for 02 vehicles) as the Eamest Money Deposit (EMD). Separate EMD 


should be fumished for cach ‘owing vehicle otherwise, it will.not be considered. EMD 


Shall pay through any of the 3 c-paymient options only: 


1 Credit Card 
2» Direct Debit 
3) National Electronic Funds Transfer (NEFT) 


The Tenderer Should not provide vehicle older the 3 years from the date of 


Notification. 
Please note thal payments submitted through cheque or demand draft shall. not be 


೦೦೯pಕರೆ. Further deuils regarding e-Payment please refer to e-Procurement website — 


wuw.eproc.karnataka.gov.in- 
tenderer wants to bid more than one vehicle he or she has to fumish separate EMD 
for each vehicle. Separate EMD should be furnished for each towing vehicle otherwise 


it will not be cousidered. If any tenderer claims exemption from payment of EMD, 
sch wnderer should fumish proper documentary evidence to show that they are 
exempted from payment of EMD. 
The bidders shall ensure the credit of Eamest Money Deposit in the respective account 
on or before the last date of receipt of tender. It is advisable to submit EMD well in 
advance before last date of submission of bid and get confirmation from its banker of 
successful completion of transaction to e- Payment. 
" pidder who has successfully deposited the EMD will be permitted to submit the Bid 
online. 
The EMD would be refunded to all unsuccessful bidders as soon 4s possible. 
ful tenderers should enter into an agreement with the department duly assuring 
his complete compliance within the stipulated period and also agreeing to the penalty 
that may be imposed by this department. 


Deparunent’s every right to accepUrejeot split, increase or decrease the quantity 


without assigning an 


office. 


y reasons is reserved and to take final decision vests with this 


DtSSEUE #04 omtag dM lide doen ಬ 


wR OR (CS YE ANS ee $8 04 SIN NE 


“uonuodo Tuimo) 2) $0 s3utpoooud 
SUS SUL pHOOAL 01 IPIS 801 PUL IU] Saou? ALD oy Koldop Pinoys JoiopUS) SUL, [x 


“AlLos|nduiod suas Futou} Jojo pue wi04} 31 


o) pon} suQ ‘SHEM 0¢ Jo swolsAs Vd ZO WLM Panty 2 pinous solos Butmoy 2WL, ‘pT 


“uauyedap sry} Aq posodun 24 Aww 18) 
Kijuuod aw 01 Suyoo188 os] pus pouad poluindns 20 UIpIM edueyduiod Majduio? SIY 
Suynsse Amp suouyedop SU) ipiM uowisai3e UE Oy} 12)US pnoys Sip (SS9NoNS £34 
“1939 SMapl20E pBOl Uf PaAJOAU] Sa]O1WSA UY puE C30 upped 
ON, 20) ul paused punoy 18 UolUM $2121Y9A Yi Pinoys ASU, “0(014SA FuMO) 01 pauole 
120130 SUFULL, BUYOUT JO UORIAIp aU} JopUn OM. pinoys Aoql, ‘olattlaA BU1mo} Woes 
uy siaJapuo} mysseoons Aq pakodue oq pinous $A0q 3U8) 7 “Joueo|2 20 “ISAUp 00 Tz 
“2030 ST OY pauTEiqo 2q PIMOS woisstuliad puE UonvuHUT 
Joud @ ‘o[ory2A 9 IIo 0} SJUBM [TSA a0) 30 J0UMO au 31 ‘JopIo 20) 30 ans] 20 JV IT 
“o[QEIajSuEL you SY Japua} aq[, ‘0 
“JOEUIRUL JMOULM JOpI0 191 [o0UES 0} younredop ou) JoModua TM SSHHEUIO} 
emp 219jduoo 0 paidooou uoeq sey Jo eso 19Jopus) 9 Jo Yed oq uo amid ‘6L 
Joenuod a Jo 100dsar 
ur 10 Jo no BuIsUe amndsip Aue 10} uopopsf Asy Suole I1EqS Ilo Jo ymoo aU ‘${ 
“Ep 12161 
೬ 18 poJeupu} 24 TIM WOM Aue } SoBreqo uogoadsut op J82q Pinoys Jalopua SU}, ‘Ll 
“Kteusd poytoads Sulied 
Mauiyedog 9 UOMM S50] {ue poo3 axel 0) pammba 24 lie 
1alapus) Suuneyop 3 “kyienans Ue ons U] “JapI0 ples ou) Jo UopeTI92U8D 01 Hos 
kewl wouniedop ou) ‘ou paquosaid uy 9]oMsA guymoy ow Aodap 01 sity Japa 


stp 31 ‘SI3ISpUa panoxdds oT WIM paould 2 TIM Joplo ‘opua} J0 uOREZHeUY BY ‘91 


sapisoq mou Agu 


nouked oy Suunp paonpop 34 Il SAL aaeouddy ‘SI 
“Aue J asuouodxs 


‘ospiodxo Sool JO Aulqens WOqE UONENSAS WU 


ised pue Aijiqedeo 
pue sejoios Jo AMIENS 0 é1suq ou) Uo auop 94 [IM sajoiuoa Suywo} 30 URIS #1 
“Auenb 10} pISY 


oseuaung Wouiedag] al} JO SoqWop PUB 


pawoouod a1) UY syadxs pus 99H 
paafqns 24 WIM saloon BULMOY aL "€ 


ueaujey) at) Aq Woq uongoluoa/AULUoS 0) 


+0 


06 


26 The towing vehicles should tow the vehicles hotween 7-00 a.m (0 10-00 p.m on all the 


days, 


2. The owner of the towing vehicle is held reaponslble for the damage caused to the 
vehicle during course of towingAiftingiahilting ull it is produce to PS, 

28. Towing vehicles should he mad worthy in all respect and in case of any repnir the 
same should be infonned to the Commissioner of Police, Belagavi city in writing on 
whe same day ond to get repaired within a moximum of 05 Jays. Further the vehicle if 
get repaired often and oflen and found not roud worthy, immediately the order issued 
for towing will be cancelled. 

29. All the stuff of the towing vehicle should be provided with navy blue uniform and 
name plate at all time when they are on duty. 

30. For the fulfilment of contract, the successful tenderer is required to execute an 
agreement on stamp paper of value Rs.200/-. 

31. Successful tenderer should produce bank Guarantee of Rs. 20,000-00 (Twenty 
thousand only} in the name of COMMISSIONER OF POLICE, Belagavi for three 
years as security deposit. 

32. Tenderer should give the demonstration of their vehicles, when we required, 

33. Towing vehicle will be liable to operate in all traffic police stations by rotation on 
monthly basis in Belagavi City. Location of traffic pofice stations can be ascertained 
from the office of Commissioner of Police, Belagavi City. y 

34. Jf more than required number qualifies, then the selection will be done by the draw of 
lottery system. 


35. Interested parties can obtain further information/Clarification from e-procurement cell 


Helpdesk (Phone no. 080 25501227/25501216) 
Commitsiondy of Patice,¢, {7 
&h {nal 


dBelaeavi C 
Ji 


Re 


b-DENN SOI HIER Toca vel weds dennis Oki deca 


INDIA NON JUDICIAL 


Government of Karnataka 


e-StAnmp 
Certificate No.  IN-KAI70176133851160 
Centificate issued Date : 14-Feb-2022 01:44 PM 
Accoum Reference : NONACC (Fly kaksfci08/ NAGASANORAY KA-BA 
Unique Doc. Reference H SUBIN-KAKAKSFCLOB12764303267461U 
Purchased by : GB RANGASWAMY 
‘Description of Document : Adicle 12 Bond 
Description : AGREEMENT 
Consideration Price (As.) 0 
(Zero) 
. First Party : GB RANGASWAMY 
Second Party : COMMISSIONER OF POLICE BELAGAVI city 
Stamp Duty Paid By : GB RANGASWAMY 
Stamp Duty Amouni(Ais.} "100 
{One Hundred only) 


wD CHETCOOANEUE 


Authorised Signaloty 


ಶ್ರೀ ಜಿ. ಬಿ. ರಂಗಸ್ಟಾಮಿ, ವಯಸ್ಸು 49 ವರ್ಷ ಬಿನ್‌. ಶ್ರೀ ಬಸವ ಗೌಡ, ನಂ. 22, 
ಅನ್ನಪೂಣೇಶ್ವರಿ ಬಡಾವಣೆ, ತಿಪ್ಪೇನಹಳ್ಳಿ ನಾಗಸಂದ್ರ ಅಂಚೆ, ಬೆಂಗಳೂರು-560 073, ಬೆಂಗಳೂರು 
ಉತ್ತರ ಪಾಲ್ಲೂಕು, ಎರಡು ಟೋಯಿಂಗ್‌ ವಾಹನಗಳ ಮಾಲೀಕರೆಂದು ಕರೆಯಲ್ಲಡುವ ಹಾಗೂ 
ಇನ್ನೊಂದು ಭಾಗದಲ್ಲಿ ಹೋಲೀಸ್‌ ಆಯುಕ್ತರು, ಬೆಳಗಾವಿ ನೆಗರ ಕಛೇರಿಯ ಪ್ರತಿನಿಧಿ ಹಾಗೂ 
ಉತ್ತರಾಧಿಕಾರಿಗಳನ್ನು ಒಳಗೊಂಡಂತೆ ಮಾಡಲಾದ ಕರಾರು ಪತ್ರವು ಮುಂದಿನ ಮೂರು 
ವರ್ಷಗಳಿಗೆ ಚಾಲ್ತಿಯಲ್ಲಿದ್ದು, 'ಈ ಕೆಳಕಂಡ ಪರತ್ತುಗಳಿಗೆ ಒಳಪಟ್ಟಿರುತ್ತದೆ. 


' ಉಂರೆಂನಮಿಲು 


+ fl esitisiy 8f us ಆದೇದಗಿು ರಂ ಇರರೆಸಿತೆ ಯ ಲ ಬಳದ: ew uiing oSranp Matin App ci Sock Mtnrg. 

foo awe as ಮ ಗಟ ರು ಸರ ಹರ ಪ ಗ ಗರ ಕರರ 4 ಪೆ 
೫ Fes eu 0° Cacchiny Io DgSMacY «8 OF Vis ksese of tha cartdLate - 

bd 3 meas ony SSUCHINY [ mom Be Compaiotd Aubority 


1 


ಮಾನ್ಯ ಪೋಲೀಸ್‌ ಆಯುಕ್ತರು, ಬೆಳಗಾವಿ ನಗರ ರದರ ಕಛೇರಿಯಿಂದ ಹೊರಡಿಸಲಾದ 

ಪತ್ತ ಸಂಖ್ಯೆ ಸೆಂಗ್ರಪ-2/ಸಿಓಿಪ47/2021-22, ದಿನಾಂಕ : 16-09-2021 
ರನ್ನ್ವಯ ಹೈಡ್ರಾಲಿಕ್‌ ಟೋಯಿಂಗ್‌ ವಾಹನದ ಮಲೀಕರು ಟೋಯಿಂಗ್‌ ವಾಹನದ ಪ್ರಸ್ತಾಪವನ್ನು 
ಒಪ್ಪ ಬೆಳಗಾವಿ ನಗರ ಸಂಚಾರ ವಿಭಾಗಕ್ಕೆ ಪ್ರತೀ ತಿಂಗಳ ಸರತಿ ಬದಲಾವಣಿ ಹಾಗೂ 
ಇಲಾಖೆಯಿಂದ ಹೊರಡಿಸಲಾದ ಷರತ್ತು ಹಾಗೂ ನಿಬಂಧನೆಗಳಿಗೆ ಮತ್ತು ಮುಂಬರುವ ದಿನಗಳಲ್ಲಿ 
ಕಾಲಕಾಲಕ್ಕೆ ಸರ್ಕಾರದ ವತಿಯಿಂದ ಹೊರಡಿಸಲಾಗುವ ನಿಯಮ ಮತ್ತು ಷರತ್ತುಗಳ ಬದಲಾವಣೆಗೆ 
ಒಪ್ಪಿಗೆ ಇರುತ್ತದೆ. 


ಹೈಡ್ರಾಲಿಕ್‌ 'ಟೋಯಿಂಗ್‌ ವಾಹನದ ಮಾಲೀಕರು “ಜೆಳಗಾವಿ ಸಂಚಾರ ವಿಭಾಗಕ್ಕೆ 
ಅಗತ್ಯವಿರುವ ಹೈಡ್ರಾಲಿಕ್‌ ಜಾಸ್‌ ತಂತ್ರಜಾನವಿರುವ ಖಾಸಗಿ ಟೋಯಿಂಗ್‌ ವಾಹನಗಳನ್ನು ಬಾಡಿಗೆ 
ಆಧಾರದ ಮೇರೆಗೆ ನಿಯೋಜಿಸಿಕೊಳ್ಳುವ ಕುರಿತು ದಿನಾಂಕ : 09-07-2021 ರಂತೆ 
ಕರೆಯಲಾಗಿದ್ದು, ಇ-ಟೆಂಡರ್‌ ಹಾಗೂ ಒಪ್ಪಿಗೆ ಸೂಚನಾ ಪತ್ರ” ದಲ್ಲಿ ಸಹ ನಮೂದಿಸಿರುವ ಈ 
, ಕೆಳಕಂಡ ಎಲ್ಲಾ ನೀತಿ ನಿಯಮ ಹಾಗೂ ಷರತ್ತುಗಳಿಗೆ ಒಪ್ಪಗೆ ಇರುತ್ತದೆ. ವಿವರಗಳು ಈ 
ಕೆಳಕಂಡಂತಿವೆ, 


ಷಠತ್ತುಗಳು.- 


ಕ 


1. ವಾಹನವನ್ನು ಎಳೆದೊಯ್ಯುವ ಮೊದಲು, ತಪ್ಪಾಗಿ ವಾಹನವನ್ನು ನಿಲುಗಡೆ ಮಾಡಿದ್ದರ 
ಸ್ಥಳದ ಭಾವಚಿತ್ರವನ್ನು ತೆಗೆದುಕೊಳ್ಳುವುದು. 


2. ಕಾರ್ಯಚರಣೆ ಮೇಳೆ ವಾಹನಗಳಿಗೆ ' ಯಾವುದೇ ಜಖಂ ಆಗದಂತೆ ನೋಡಿಕೊಳ್ಳತಕ್ಕದ್ದು. 
ಒಂದು ವೇಳೆ ಟೋ ಮಾಡುವ ಸಮಯದಲ್ಲಿ ವಾಹನಗಳಿಗೆ ಏನಾದರು ಧಕ್ಕೆಯಾದಲ್ಲಿ 
ಅದಕ್ಕೆ ಟೋಯಿಂಗ್‌ ವಾಹನದ ಮಾಲಿಕರೇ ಜವಾಬ್ದಾರರಾಗಿರುತ್ತಾರೆ. | 


3. ಕಾರ್ಯಚರಣೆ ಮೊದಲು ವಾಹನಗಳು ತಪ್ಪಾಗಿ ನಿಲುಗಡೆಯಾಗಿರುವ, ಬಗ್ಗೆ ಅವುಗಳ 
ಮಾಲೀಕರು/ಚಾಲಕರು/ಸವಾರರಿಗೆ ಗೊತ್ತಾಗುವಂತೆ ಹೂಟರ್‌/ಸೈರನ್‌ ಮಾಡಿ ಮೆಗಾ 
ಘೋನ್‌ನಲ್ಲಿ ಪ್ರಕಟಿಸಬೇಕು. ವಾಹನಗಳ ವಾರಸುದಾರರು ಮುಂದೆ ಬಂದಲ್ಲಿ ಅವರಿಂದ 
ನಿಯಮ ಉಲ್ಲಂಘನೆಗೆ ಮಾತ್ರ ದಂಡವನ್ನು ಸಂಗ್ರಹಿಸಿ ರಶೀದಿ ನೀಡಿ ವಾಹನವನ್ನು 
ಸ್ಥಳದಲ್ಲಿಯೇ ವಾರಸುದಾರರ ವಶಕ್ಕೆ ಒಪ್ಪಸುವುದು. 


4. ಪ್ರಕಟಿಸಿದ ಬಳಿಕವು ವಾಹನದ ವಾರಸುದಾರರು ಬರದಿದ್ದಲ್ಲಿ ಟೋಯಿಂಗ್‌ ಸಿಬ್ಬಂದಿಗೆ 
ವಾಹನವನ್ನು ಟೋಯಿಂಗ್‌ ವಾಹನದಲ್ಲಿ ಹಾಕಲು ಸೂಚಿಸಿ ಬಳಿಕ ಅಲ್ಲಿಂದ ಹೊರಟು 
ಠಾಣಾ ವ್ಯಾಪ್ತಿಯಲ್ಲಿ ಗೊತ್ತುಪಡಿಸಿದ ವಾಹನಗಳ ಶೇಖರಣಾ ಸ್ಥಳಕ್ಕೆ ವಾಹನವನ್ನು 
ಸುರಕ್ಷಿತವಾಗಿ ಇಡುವುದು. 


MY ಂಜೆಯಿ 


RN 

ರಿಗೆ 'ಆರಿವಾ ವಾಗದಂತೆ ವಾಹನವನ್ನು ಟೋ ಮಾಡಲಾದ ಅಧಿಕಾರ 
ವಾಹನವನ್ನು ಎಲ್ಲಿ ಶೇಖರಿಸಿಡಲಾಗಿದೆ. ವಾರಸುದಾರರು ಸ ಸ್ಥಳಕ್ಕೆ ಬಂದು: ದಂಡವನ್ನು 
ಫೂನತಿಸಿ "ವಾಹನವನ್ನು ವಶಕ್ಕೆ ಪಡೆಯಬಹುದು ಹಾಗೂ ಪೋಲೀಸ್‌ ಸ್ಟೇಷನ್‌ ಒಳಗೊಂಡ 
ಮಾಹಿತಿಯನ್ನು ಟೋ ಮಾಡಲಾದ ಸ್ಥಳದಲ್ಲಿ ಪ್ರಕಟಿಸುವುದು. 


6. ಪ್ರತಿ ದಿನ ಬೆಳಿಗ್ಗೆ 7.00, ಗಂಟೆಯಿಂದ ರಾತ್ರಿ 10:00 ಗಂಟೆಯವೆರೆಗೆ ವಾಹನಗಳನ್ನು ಟೋ 
. ಮಾಡುವುದು. 


ವಾಹನದ ವಾರಸುದಾರ 


7. ಕಾರ್ಯಚರಣೆ ವೇಳೆ! ಉಸ್ತುವಾರಿ ಅಧಿಕಾರಿ ಮತ್ತು ಸಿಬ್ಬಂದಿ ದ್ಧ ೈಢವಾಗಿ ' ಮತ್ತು 
ಸುಸಂ ಸ್ಮಕವಾಗಿ ಪಡೆದುಕೊಂಡ ವಾಹನಗಳನ್ನು ಎಳಿದೊಯ್ಯುವ ಮೊದಲು ವಿಯಮ: 
ಉಲ್ಲಂಘನೆ ಬಗ್ಗೆ ಹಾಗೂ ಕಾನೂನು ಕ್ರಮ ಜರುಗಿಸಿರುವ 'ಬಿಗ್ಗೆ ವಾಹನದ ವಾರಸುದಾರರಿಗೆ 
ಶಾಂತವಾಗಿ ಮನದಟ್ಟು. ಮಾಡಿಕೊಡುವುದು. 


8.  ಟೋಯಿಂಗ್‌ ಸಿಬ್ಬಂದಿಯು ಕರ್ತವ್ಯದ ಸಮಯದಲ್ಲಿ ಕಡ್ಡಾಯವಾಗಿ ನೌಕಾನೀಲಿ (Navy 
; Blue) ಬಣ್ಣದ ಸಮವಸ್ತವನ್ನು ಧರಿಸಿರದೇಕು. ಸಮವಸ್ವದ 'ಮೇಲೆ ಸಿಬ್ಬಂದಿಯ ಹೆಸರಿನ 
ಫಲಕವನ್ನು | ಪ್ರದರ್ಶೀಸಡೇಕು ಕಾರ್ಯಾಚರಣೆ ನಡೆಸುವಾಗ ಸಂಜೆಯ ಮೇಳೆ ಟೋಯಿಂಗ್‌ 


ಸಿಬ್ಬಂದಿಯು ರೇ ಜಾಕೇಟ್‌ಗಳನ್ನು ಧರಿಸಬೇಕು. 


9.  ಉಲ್ಲಂಘನೆದಾರರು ಕೇಳಿದಾಗ 'ಹೋಲೀಸ್‌ ಠಾಣೆ ವಿವರ, ಟೋಯಿಂಗ್‌ ದರ, ಪಾರ್ಕಿಂಗ್‌ 
ಉಲ್ಲಂಘನೆ ದರ ಕಾನೂನು ಪ್ರಕ್ರಿಯೆ ಮತ್ತು ಪೋಲೀಸ್‌ ನೋಟೀಸ್‌ನ ವಿಲೇವಾರಿ ಬಗ್ಗೆ 
ಸಂಪೂರ್ಣ ವರಗಳನ್ನು ಉಸ್ತುವರಿ ಅಧಿಕಾರಿಯು ಶಾಂತವಾಗಿ ಒದಗಿಸಬೇಕು. 


ಂಘನೆದಾರರೊಂದಿಗೆ ಉಸ್ತುವರಿ pie ಮಾತ್ರ ಸಂಭಾಷಿಸುವುದು, ಯಾವುದೇ 


ರು, ತುಮಕೂರು ಜಿಲ್ಲೆ, ತುಮಕೂರು ರವರ ನಡವಳಿಗಳು 
ಡಾ// ವಂಶಿಕೃಷ್ಟಕೆ 

ಪೊಲೀಸ್‌ ಅಧೀಕ್ಷಕರು, 

ತುಮಕೂರು ಜಿಲ್ಲೆ. 


04 sa 


ನಗರದಲ್ಲಿ ಖಾಸಗಿಯಾಗಿ ಟೋಯಿಂಗ್‌ ವಾಹನವನ್ನು ಬಳಸಲು ಈ ಕಛೇರಿ ಟೆಂಡರ್‌ 
ನೋಟಿಫಿಕೇಷನ್‌" ಸಂ: ಸಂಗ್ರಹ.80/2012-13, ದಿ: 09-06-2015 ರಲ್ಲಿ ಟೆಂಡರ್‌ ಅನ್ನು 
ಕರೆಯಲಾಯಿತು. ಕೆಳಕಂಡಂತೆ ಸರ್ಕಾರ ನಿಗದಿಪಡಿಸಿರುವ ದರವನ್ನು ನಮೂದಿಸಲಾಯಿತು. 
[ಗ 
(Owners of the Towing Vehicle) 


200.00 


Medium Transport Vehicles ; . 175.00 


3. | Light Vehicles including Cars 150.00 


(4. [TwoWheelers | oo 1000 |] 
ಮೇಲ್ಕಂಡಂತೆ ಅಲ್ಲಾವಧಿ ಇ-ಟೆಂಡರ್‌ ಅನ್ನು ದಿ:03-01-2020 : ಪ್ರಕಟಿಸಿ ಈ ಬಗ್ಗೆ 


ಸ್ಥಳೀಯ, ಪ್ರಾದೇಶಕ ಮತ್ತು ರಾಜ್ಯಮಟ್ಟದ ದಿನಪತ್ರಿಕೆಗಳಲ್ಲಿ ಪ್ರಕಟಿಸಲಾಯಿತು. 
ತುಮಕೂರು ನಗರದಲ್ಲಿ ಖಾಸಗಿ ಟೋಯಿಂಗ್‌ ವಾಹನವನ್ನು ಪೊಲೀಸ್‌ ಇಲಾಖೆಯಲ್ಲಿ 

ಉಪಯೋಗಿಸಲು ಶ್ರೀಯುತ:ಎಲ್‌.ಪ್ರಕಾಶ್‌ ಬಿನ್‌ ದಿ/1ಲಕ್ಷ್ಮಣರಾವ್‌, ವಿನಾಯಕ ಇಂಜಿನಿಯರೀಂಗ್‌ 

ಫ್ಯಾಬ್ರಿಕೇಷನ್ಸ್‌ ಎಸ್‌.ಆರ್‌.ಎಸ್‌.ಬಿಲ್ಲಿಂಗ್‌, ರೈಲ್ವೇ ಸ್ಟೇಷನ್‌ ರಸ್ತೆ, ತುಮಕೂರು ರವರು ಟೆಂಡರ್‌ನಲ್ಲಿರುವ 

ಸರ್ಕಾರಿ ನಿಯಮಗಳಿಗೆ ಅನುಸಾರವಾಗಿ ಹಾಗೂ ವಿಧಿಸುವ ಷರತ್ತು ಹಾಗೂ ನಿಬಂಧನೆಗಳಿಗೆ ಒಳಪಟ್ಟು 

ತುಮಕೂರು ನಗರದಲ್ಲಿ ಟೋಯಿಂಗ್‌ ವಾಹನವನ್ನು ಪೊಲೀಸ್‌ ಇಲಾಖೆ ಪರವಾಗಿ ಉಪಯೋಗಿಸಲು 

ಅನುಮತಿ ನೀಡಲು ಟೆಂಡರ್‌ ಅರ್ಜಿ ಸಲ್ಲಿಸಿರುತ್ತಾರೆ. ' j 

| ಮೇಲ್ಕಂಡ ಬಿಡ್‌ದಾರರು ಸಲ್ಲಿಸಿರುವ ಆರ್ಥಿಕ ಬಿಡ್‌ ಫಾರಂ ಅನ್ನು ಪರಿಶೀಲಿಸಲಾಗಿ ಶ್ರೀ: 

ಎಲ್‌.ಪ್ರಕಾಶ್‌, ಬಿನ್‌ ದಿ// ಲಕ್ಷ್ಮಣರಾವ್‌, ವಿನಾಯಕ ಇಂಜಿದಿಯರೀಂಗ್‌ ಫ್ಯಾಬ್ರಿಕೇಷನ್ಸ್‌, j 

ಎಸ್‌.ಆರ್‌.ಎಸ್‌.ಬಿಲ್ಲಿಂಗ್‌, ರೈಲ್ವೇ ಸ್ಟೇಷನ್‌ ರಸ್ತೆ, ತುಮಕೂರು ರವರು ಮೇಲ್ಕಂಡ ಸರ್ಕಾರಿ ದರವನ್ನು | 

ನಮೂದಿಸಿರುತ್ತಾರೆ. ದರಸಂದಾನ ಮಾಡಿದ ನಂತರ ನಿಗಧಿಪಡಿಸಿರುವ ವಿವರ ಕೆಳಕಂಡಂತಿರುತ್ತದೆ. \ 

EEE GT 

{Owners of the Towing Vehicle) 

11 [Heawvehices | 19500 OO 

3. | 

4. | 


Light Vehicles including Cars 145.00 
99.00 
ವಿಧಿ ಶ 


೯ರಿ ನಿಂ ಳಿಗೆ ಅ ರತ್ತು ನಿಬಂಧನೆಗಳಿಗೆ 
ಒಳಪಟಿದ್ದು ಇವರನ್ನು ವಿಜೇತ ಟೆಂಡರ್‌ದಾರರೆಂದು ಪರಿಗಣಿಸಿ, ಇವರ ಟೆಂಡರ್‌ ಅನ್ನು ಅಂಗೀಕರಿಸಿ 
ಕೆಳಕಂಡಂತೆ ಆದೇಶಿಸಿದ್ದ. 


ಆದೇಶ ಸಂ: ಸಂಗ್ರಹ.80/2020-21, ದಿನಾಂಕ: 03-03-2021. | 

ಶ್ರೀ: ಎಲ್‌.ಪ್ರಕಾಶ್‌, ವಿನಾಯಕ ಇಂಜಿನಿಯರೀಂಗ್‌ ಫ್ಯಾಬ್ರಿಕೇಷನ್ಸ್‌ ''ತುಮಕ್ಸೂರು; "ರವರಿಗೆ 
ಮೇಲ್ಕಂಡಂತೆ ನಿಗದಿಪಡಿಸಿರುವ ದರದಂತೆ 03 ವರ್ಷಗಳ ಅವಧಿಗೆ ದಿ:15-03-2021 ರಿಂದ 
ದಿ4-03-2023 ರವರೆಗೆ ತುಮಕೂರು ಜಿಲ್ಲೆಯಲ್ಲಿ ಮೇಲ್ಕಂಡ ದರದಲ್ಲಿ ಪ್ರತಿದಿನ ಬೆಳ್ಳಿಗೆ 8:00 ರಿಂದ 
ರಾತ್ರಿ 9:00 ಘಂಟೆಯವರೆಗೆ ಟೋಯಿಂಗ್‌ ವಾಹನವನ್ನು ಬಳಸಲು ಅನುಮತಿ ನೀಡಲಾಗಿದೆ. + 


ಹೊಲೀ ಕರು. 
ತುಮಕೊರು "ಜಿಲ್ಲೆ. 


ಶ್ರೀ: ಎಲ್‌.ಪ್ರಕಾಶ್‌, ವಿನಾಯಕ ಇಂಜಿನಿಯರೀಂಗ್‌ ಫ್ಯಾಬ್ರಿಕೇಷನ್ಸ್‌ ತುಮಕೂರು, ರವರಿಗೆ ಈ ಕೆಳಕಂಡ 
ಷರತ್ತು ಹಾಗೂ ನಿಬಂಧನೆಗಳನ್ನಯ ತುಮಕೂರು ನಗರದಲ್ಲಿ ದಿ:15-03-2021 ರಿಂದ 
ದಿ: 14-03-2023 ರವರೆಗೆ ಟೋಯಿಂಗ್‌ ವಾಹನವನ್ನು ಬಳಸಲು ಅನುಮತಿಯನ್ನು ನೀಡಲಾಗಿದೆ, 


ವಿಧಿಸಿರುವ ಷರತುಗಳು: 

1) ಟೋಯಿಂಗ್‌ ವಾಹನವನ್ನು ತುಮಕೂರು ನಗರದಲ್ಲಿ ದಿ:15-03-2021. ರಿಂದ 
ದಿ:14-03-2023. ರವರೆಗೆ ಬಳೆಸಲು ಅನುಮತಿ ನೀಡಲಾಗಿದೆ. 

2) ಟೋಯಿಂಗ್‌ ವಾಹನವನ್ನು ದಿ:15-03-2021. ರಿಂದ ಕಡ್ಡಾಯವಾಗಿ ಕಾರ್ಯಾರಂಭ 
ಮಾಡುವುದು. ತಪ್ಪಿದಲ್ಲಿ, ಸದರಿ ಟೆಂಡರ್‌ ಅನ್ನು ರದ್ದುಗೊಳಿಸಿ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು. 

3) ವಾಹನದ ಚಾಲಕನು ಡ್ರೈವಿಂಗ್‌ ಲೈಸೆನ್ಸ್‌ ಅನ್ನು ಚಾಲ್ತಿಯಲ್ಲಿರುವಂತೆ ಇಟ್ಟುಕೊಳ್ಳತಕ್ಕದ್ದು. 

4) ವಾಹನದ ಇನ್ನೂರೆನ್ಸ್‌ ಚಾಲ್ತಿಯಲ್ಲಿರುವಂತೆ ಆರ್‌.ಟಿ.ಓ. ರವರಿಂದ ವಾಹನದ ಫಿಟ್ನೆಸ್‌ ಪ್ರಮಾಣ 
ಪತ್ರವನ್ನು ಇಟ್ಟುಕೊಂಡಿರತಕ್ಕದ್ದು. 

5) ವಾಹನವು ಸುಸ್ಥಿತಿಯಲ್ಲಿರುವಂತೆ ನಿರ್ವಹಣೆ ಮಾಡತಕ್ಕದ್ದು, 

.6) ಪ್ರತಿನಿತ್ಯ ತುಮಕೂರು ನಗರ ವೃತ್ತ ನಿರೀಕ್ಷಕರಿಗೆ ಹಾಗೂ ಸಂಚಾರ ಠಾಣೆ ಪಿಎಸ್‌ಐ ರವರುಗಳಿಗೆ 

ವರದಿಯನ್ನು ನೀಡತಕ್ಕದ್ದು. 

ಅನುಬಂಧ-ಅ ರಲ್ಲಿ ಸೂಚಿಸಿರುವ ಸೂಚನೆಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವುದು. 


: ಎಲ್‌.ಪ್ರಕಾಶ್‌, ವಿನಾಯಕ ಇಂಜಿನಿಯರೀಂಗ್‌ ಫ್ಯಾಬ್ರಿಕೇಷನ್ಸ್‌ ತುಮಕೂರು, 


ಪ್ರತಿಯನ್ನು: : 

1. ಹೆಚ್ಚುವರಿ ಪೊಲೀಸ್‌ ಅಧೀಕ್ಷಕರು, ತುಮಕೂರು 

2. ಡಿ.ಎಸ್‌.ಪಿ- ತುಮಕೊರು ನಗರ ಉಪವಿಭಾಗ ರವರಿಗೆ 

3. ಸಿಪಿಐ- ತುಮಕೂರು ನಗರ ವೃತ್ತ 

4. ಪಿಎಸ್‌ಐ- ಸಂಚಾರಿ ಪೂರ್ವ & ಪಶ್ಚಿಮ ಪೊಲೀಸ್‌ ಠಾಣೆ ರವರಿಗೆ ಸೂಕ್ತ ಕ್ರಮಕ್ಕಾಗಿ. 


ಪ್ರತಿಯನ್ನು: ವಿಷಯ ನಿರ್ವಾಹಕರು, ನಗದು ಶಾಖೆ ರವರು ಸದರಿ ಬೀಡ್‌ದಾರರಿಂದ ಮೂರು 
ವರ್ಷಗಳ ಅವಧಿಗೆ ರೂ.75,000-00 ಗಳ ಬ್ಯಾಂಕ್‌ ಗ್ಯಾರಂಟಿಯನ್ನು ಭದ್ರತಾ ಠೇವಣಿಯನ್ನಾಗಿ ಪಡೆಯುವಂತೆ 
ಸೂಚಿಸಿದೆ. 


PN 


13. 


14. 


ಅನುಬಂಧ- ಅ 
ಕ್ರೇನ್‌ ಮಾಲೀಕರು ಪಾಲಿಸಬೇಕಾದ ಸೂಚನೆಗಳು: 


ಕ್ಷೇನ್‌ ಮಾಲೀಕರು 03 ವರ್ಷಗಳ ಅವಧಿಗೆ ಟೆಂಡರ್‌ ನಿಯಮಗಳಿಗನುಗುಣವಾಗಿ ಮತ್ತು ಈ 
ಕಛೇರಿಯ ಷರತ್ತುಗೊಳಪಟ್ಟು ತಾವು ನಮೂದಿಸಿರುವ ದರದಂತೆ ವಾಹನವನ್ನು ಟೋ ಮಾಡಲು ಒಪ್ಪಿಗೆ 
ಸೂಚಿಸಿ ರೂ.100.00 ಗಳ ಛಾಪಾ ಕಾಗದದಲ್ಲಿ ಈ ಇಲಾಖೆಯೊಂದಿಗೆ ಒಪ್ಪಂದವನ್ನು ಮಾಡಿಕೊಳ್ಳಬೇಕು 
ಹಾಗೂ 03 ವರ್ಷಗಳ ಅವದಿಗೆ ರೂ.75,000-00 ಗಳ ಬ್ಯಾಂಕ್‌ ಗ್ಯಾರಂಟಿಯನ್ನು ಭದ್ರತಾ 
ಠೇವಣಿಯಾಗಿ ಈ ಕಛೇರಿಗೆ ಸಲ್ಲಿಸುವುದು. 

ಒಪ್ಪಂದದ ಅವಧಿಯಲ್ಲಿ ನಿಗದಿಪಡಿಸಿರುವ ಸಂಚಾರ ಪೊಲೀಸ್‌ ಠಾಣೆಗಳಲ್ಲಿ ಕಾರ್ಯ ನಿರ್ವಹಿಸದೇ 
ಇದ್ದಲ್ಲಿ ಅಥವಾ ಕ್ರೇನ್‌ನಲ್ಲಿರುವ ಸಿಬ್ಬಂದಿ ನಿಯಮಬಾಹಿರ ಕೆಲಸಗಳಲ್ಲಿ ತೊಡಗಿದ್ದಲ್ಲಿ ಅವರ 
ಕಾರ್ಯವನ್ನು ತಕ್ಷಣ ನಿಲ್ಲಿಸುವ, ಕರಾರನ್ನು ರದ್ದುಪಡಿಸುವ, ಬ್ಯಾಂಕ್‌ ಗ್ಯಾರಂಟಿಯನ್ನು ಮುಟ್ಟುಗೋಲು 
ಹಾಕಿಕೊಳ್ಳುವ ಬಗ್ಗೆ ಅಂತಿಮ ತೀರ್ಮಾನವನ್ನು ತೆಗೆದುಕೊಳ್ಳುವ ಹಕ್ಕನ್ನು ಈ ಕಛೇರಿ ಹೊಂದಿರುತ್ತಾರೆ. 
ಟೋಯಿಂಗ್‌ ವಾಹನವನ್ನು ನಿರ್ವಹಣೆ ಮಾಡುವಾಗ ಸಂಚಾರಿ ಹೊಲೀಸ್‌ ಠಾಣೆಯ ಸಿಬ್ಬಂದಿಯವರು 
ಕಡ್ಡಾಯವಾಗಿ ವಾಹನದಲ್ಲಿ ಇರತಕ್ಕದ್ದು. 

ಕ ಕಛೇರಿ ನೀಡುವ ಕೆಲಸದ ಆದೆಳಶವನ್ನು ಹಾಗೂ ಕರಾರು ಪತ್ರವನ್ನು ಯಾವುದೇ ಸಂದರ್ಭದಲ್ಲಿ 
ರದ್ದುಗೊಳಿಸುವ ಅಥವಾ ಮಾರ್ಪಾಡುಗೊಳಿಸುವ ಹಕ್ಕು ಈ ಕಛೇರಿಯದಾಗಿರುತ್ತದೆ. 

ಇಲಾಖೆಗೆ ಒದಗಿಸುವ ಟೋಯಿಂಗ್‌ ವಾಹನವು ಕಡ್ಡಾಯವಾಗಿ ಹಳದಿ ಜೋರ್ಡ್‌ನದಾಗಿರಬೇಕು. 
ಟೋಯಿಂಗ್‌ ವಾಹನದ ಫಿಟ್‌ನೆಸ್‌ ಪ್ರಮಾಣಪತ್ರ ಹಾಗೂ ವಾಹನದ ವಿಮೆ ಹಾಗೂ ಎಲ್ಲಾ 
ದಾಖಲಾತಿಗಳು ಒಪ್ಪಂದದ ಅವಧಿಯಲ್ಲಿ ಚಾಲ್ಲಿಯಲ್ಲಿರಬೇಕು. ಈ ಕಛೇರಿಯಲ್ಲಿ ತಿಳಿಸಿದಾಗ 
ಹಾಜರುಪಡಿಸಬೇಕು. 

ಟೋಯಿಂಗ್‌ ಸಂಬಂಧಿತ ತೆರಿಗೆಗಳನ್ನು ಸರ್ಕಾರಕ್ಕೆ ಕಾಲಕಾಲಕ್ಕೆ ಪಾವತಿ ಮಾಡಬೇಕು. 

ತಮ್ಮಿಂದ" ನಿಯೋಜಿಸಲಾಗುವ ವಾಹನ ಜಾಲಕರು, ಕಡ್ಡಾಯವಾಗಿ ನಿಗದಿತ ವಾಹನ ಚಾಲನಾ 
ಪರವಾನಗಿ ಹೊಂದಿರಬೇಕು. | 
ಟಿ.ಡಿ.ಎಸ್‌.ಕಡಿತಗೊಳಿಸಿ ಟೋಯಿಂಗ್‌ ಹಣ ಪಾವತಿ ಮಾಡಲಾಗುವುದು. ' 

ಕ್ರೇನ್‌ ಬಳ್ಳಕೆಯ, ಬಗ್ಗೆ ತುಮಕೂರು ನಗರ ಉಪಾಧೀಕ್ಷಕರು ಹಾಗೂ ಸಿಪಿಐ ಮತ್ತು ಪಿಎಸ್‌ಐ, ಸಂಚಾರಿ 
ಠಾಣೆ ರವರುಗಳು ನೀಡುವ ಸಲಹೆ ಸೂಚನೆಗಳನ್ನು ಕಾಲಕಾಲಕ್ಕೆ ಚಾಚೂ ತಪ್ಪದೇ ಪಾಲಿಸುವುದು. 
ಕೇನ್‌ನಲ್ಲಿ ಒಬ್ಬ ಡ್ರೈವರ್‌, ಒಬ್ಬ ಸಹಾಯಕ, ಇಬ್ಬರು ಕ್ರೇನ್‌ ಬಾಯ್‌ಗಳುಳ್ಳಿ ಸಿಬ್ಬಂದಿಯವರನ್ನು 
ತುಮಕೂರ ನಗರ ಉಪವಿಭಾಗಧಿಕಾರಿಗಳು ಸೂಚಿಸಿದ ಸಮವಸ್ತದಲ್ಲಿ ನಿಯೋಜಿಸುವುದು. 

ಕ್ರೇನ್‌ಗೆ ಪಬ್ಲಿಕ್‌ ಅಡ್ರೆಸಿಂಗ್‌ ಸಿಸ್ಪಂನ ಎರಡು ಸೆಟ್‌ಗಳನ್ನು ಅಳವಡಿಸಬೇಕಾಗುತ್ತದೆ. ಒಂದೊಂದು 
ಸುಸ್ಥಿತಿಯಲ್ಲಿರುವ 30 ವ್ಯಾಟ್‌ವುಳ್ಳದಾಗಿರಬೇಕು. ಒಂದನ್ನು ಮುಂಭಾಗದಲ್ಲೂ ಮತ್ತೊಂದನ್ನು 
ಹಿಂಭಾಗಡಲ್ಲೂ ಅಳವಡಿಸಬೇಕು. 

ಕ್ಟೇನ್‌ ಎಲ್ಲಾ ರೀತಿಯಲ್ಲೂ ಸುಸ್ಥಿತಿಯಲ್ಲಿರಬೇಕು. ಅಂದರೆ ಅದರ ಲೈಟ್‌ ವ್ಯವಸ್ಥೆ, ಟೈರುಗಳು, ಇಂಜಿನ್‌ : 
ವ್ಯವಸ್ಥೆ, ಇತ್ಯಾದಿ. 

ಕ್ರೇನ್‌ ಹುಕ್‌ ಮತ್ತು ಚೈನ್‌ಗಳನ್ನು ಹಾಗೂ ರಬ್ಬರ್‌ಗಳನ್ನು ಅಳವಡಿಸಿಕೊಂಡು ಟೋ ಮಾಡಲಾಗುವ 
ವಾಹನಗಳಿಗೆ ಜಖಂ ಆಗದಂತೆ ನೋಡಿಕೊಳ್ಳಬೇಕಾಗುತ್ತದೆ. ಒಂದು ಪಕ್ಷ ಜಖಂ ಆದ್ದಲ್ಲಿ ಅದರ 
ಸಂಪೂರ್ಣ ಹೊಣೆಗಾರಿಕೆಯನ್ನು ಖಾಸಗಿ ಟೊಯೀಂಗ್‌ ಮಾಲೀಕರು ಹೊತ್ತುಕೊಂಡು ಜಖಂಗೆ 
ಸಂಬಂದಿಸಿದ ಪರಿಹಾರವನ್ನು ಸಂಬಂದಿಸಿದ ವಾಹನಗಳ ಮಾಲೀಕರಿಗೆ ತುಂಬಿಕೊಡಬೇಕಾಗುತ್ತದೆ. 


17. 


18, 


20. 


ಹಿಂದು ಟೋಯಿಂಗ್‌ ವಾಹನವನ್ನು ತುಮಕೂರು ಜಿಲ್ಲೆಯ ವಿವಧ ಪೊಲೀಸ್‌ ಠಾಣೆಗೆ ಸಂಚಿಕ 
ಮಾಡಲಾಗುವುದು. ಟೋಯಿಂಗ್‌ ವಾಹನದ ಹಂಚಿಕೆ ಮಾಡಿದ ಠಾಣೆಯಲ್ಲಿ ಕರ್ತವೈಕ್ಕೆ ಹಾಜರಾಗುವುದು 
ಹಾಗೂ ಯಾವುದೇ ಸಂದರ್ಭದಲ್ಲೂ ಬದಲಾವಣೆ ಮಾಡುವ ಹಕ್ಕು ಈ ಕಛೇರಿ ಹೊಂದಿರುತ್ತದೆ. 


ಟೋಯಿಂಗ್‌ ಮಾಲೀಕರು ನಿಯೋಜಿಸಲಾದ ಪೊಲೀಸ್‌ ಠಾಣೆಗಳ ಸರಹದ್ದುಗಳಲ್ಲಿ ಮಾತ್ರ 
ವಾಹನಗಳನ್ನು ಟೋ ಮಾಡಬೇಕು. " 

ಕ್ರೇನ್‌ ಸಹಾಯದಿಂದ ಟೋ ಮಾಡಲಾಗುವ ವಾಹನಗಳಿಗೆ ತಾವು ಇ-ಟೆಂಡರ್‌ನಲ್ಲಿ ನಮೂದಿಸಿರುವ 
ಶುಲ್ಕವನ್ನು ಮಾತ್ರ ವಸೂಲಿ ಮಾಡಲಾಗುತ್ತದೆ. ಅಡ್ಡಾದಿಡ್ಡಿಯಾಗಿ ನಿಲ್ಲಿಸಲಾಗಿರುವ ವಾಹನಗಳನ್ನು ಮಾತ್ರ 
ಎಳೆದೊಯ್ದಕ್ಕೆ ಶುಲ್ಕ ವಸೂಲು ಮಾಡಿಕೊಡಲಾಗುತ್ತದೆ. > 

ಕ್ರೇನ್‌ ಮಾಲೀಕರು ಪ್ರತಿದಿನ ಎಷ್ಟು ವಾಹನಗಳನ್ನು ಟೋ ಮಾಡಲಾಗಿದೆ ಎಂಬುದರ ಬಗ್ಗೆ ನಿಗದಿಪಡಿಸಿದ 
ನಮೂನೆಯಲ್ಲಿ ಭರ್ತಿ ಮಾಡಿ, ಅದನ್ನು ಸ್ಥಳೀಯ ಸಂಚಾರ ಪೊಲೀಸ್‌ ಇನ್ಸ್‌ಪೆಕ್ಷರ್‌ರವರಿಗೆ ಸಲ್ಲಿಸುವುದು. 
ಇದರಿಂದಾಗಿ ಪ್ರತಿದಿನ ಎಷ್ಟು ವಾಹನಗಳನ್ನು ಎಳೆಯಲಾಯಿತು ಎಂಬುದು ತಿಳಿಯುತ್ತದೆ. 

ಕೇನ್‌ ಮಾಲೀಕರು ತುಮಕೂರು ಮಹಾನಗರ ವ್ಯಾಪ್ತಿಯಲ್ಲಿ ಪ್ರತಿದಿನ ಸಂಚಾರ ನಿಯಮಗಳನ್ನು 


ಈ 
ಉಲ್ಲಂಘನೆ ಮಾಡುವ ವಾಹನಗಳನ್ನು ಟೋ ಮಾಡಿ ಈ ಕಛೇರಿಗೆ ಮಾಹಿತಿ ನೀಡುವುದು. 


ಕ್ರೇನ್‌ ಮಾಲೀಕರು ತಿಂಗಳಿಗೆ ಮೂರು ಬಾರಿ ಅಂದರೆ ಪ್ರತಿ ತಿಂಗಳ 10, 20 ಮತ್ತು ಕೊನೆಯ ದಿನ 


ಆಯಾಯಾ ದಿನಗಳು ಎಳೆದೊಯ್ದ ವಾಹನಗಳ ಪೂರ್ಣ ವಿವರಗಳುಳ್ಳ ಬಿಲ್ಲನ್ನು ಹಣ ಸಂದಾಯಕ್ಕಾಗಿ 
ಹೊಲೀಸ್‌ ಸಬ್‌ ಇನ್ಸ್‌ಪೆಕ್ಟರ್‌, ಸಂಚಾರಿ ಠಾಣೆ ಪೂರ್ವ ಮತ್ತು ಪಶ್ಚಿಮ ರವರಿಗೆ ಸಲ್ಲಿಸತಕ್ಕದ್ದು. 


‘or Shr Vinayaks Ergin 


Fabrication Works, - - 
[eet 
ಶ್ರೀ: ಎಲೌಪಶ್‌ ಪೊಲೀಸ್‌ ಅಧಿಕ್ಷಕರು, 


PA ತುಮಕೂರು Police 


wi, TUMKUR. 


ಲ ಯಿಸುಲಂಧಿ ಸಥ. 9 
ನಾ ಹನ 7 
BS ( San Ci Kt y 


ಭಿಚನರ. ವಿಭಾಗದಲ್ಲಿ ದಿ; 18-10-2021 ರಂದ ದಿ: 30-11-2031 ರವರೆಣಿ ಅಮಾನತ್ತಿನಲ್ಲಿಡಲಾದ ಖಾಸಗೀ 
ಸ ೬ ಟೋಯಂಗ್‌ ವಾಹನಗಳ ವಿವರ ( 1 34) 


| 


ET 


ಕೆಎ 01-ಎ.ಜಿ-5162 


ಕೆಎ 01-ಎಎಲ್‌-3380 
SSS 


ಹ 
EE ಹಟ Fe Td-n್‌ವ3i 
ಭಾ 
BES Le SS Li rc 
BE CERES oe NSE 

| 


[ಎ 01-ಎಎಲ್‌-3912 
TSE ESS) 


ಫೆ, 1, ಇನ್‌ಫೆಂಟ್ರಿ ರಸ್ತೆ 
ಬೆಂಗಳೂರು“ 560 00) 


¥-01-n.ಎಲ್‌-3177 
32 ಎವ 


ESET 
FPS SSN >) 


ಕೆಎ 01-ಎ.ಎಲ್‌-3914 


FSAI 


ಕೆಎ-01-ಎ.ಎಲ್‌-3906 40೫2ರ 


ಸಂಜಾಲೆ ಮಸ 


p 


uo? 


ದೀಪ ಜಿನೀನರ್‌ 
ಯೆನೇಜನಿ, 
ಸಂ 3, ಇನ್‌ಫೊಟ್ರಿ ರಸ್ಟೆ 


ಹೆಂಗಳೂರು- 660 Qc 


01, 


ಸ್ಸ್‌ 


a 


ಅನುಬಂಧ- 16 
2019ನೇ ಸಾಲಿನಿಂದ 2022(ಜನವರಿ)ರ ವರೆಗೆ ಟೋಯಿಂಗ್‌ ವ್ಯವಸ್ಥೆಯಿಂದ ವಸೂಲಾದ ದಂಡದ ಮೊತ್ತದ ವಿವರಗಳು 
2019 2020 2021 2022 (ಜನವರಿ) 
TUM R ಪಾಸಗಿ ಪಾಸಗಿ T Tan 
ಟೊ ಯಿ: ಟೊ ಗ್‌ ಟೋಯಿಂಗ್‌ j 
ಸಯಲ ಸರ್ಕಾರಕ್ಕೆ ಟೋಯಿಂಗ್‌ ಟೋಲಾಂಗ್‌ ಸರ್ಕಾರಕ್ಕೆ ಟೋಯಿಂಗ್‌ ಸಾಂ ಸರ್ಕಾರಕ್ಕೆ ಟೋಯಿಂಗ್‌ Je ಸರ್ಕಾರಕ್ಕೆ ಟೋಯಿಂಗ್‌ 
ವಾಹನದಿಂದ ವಾಹನದಿಂದ ವಾಹನದಿಂದ ವಾಹನದಿಂದ 

5 ಸಂದಾಯ ಕಂಪನಿ/ವೃಕ್ತಿಗಳಿಗೆ ಸಂದಾಯ | ಕಂಪನಿ/ವ್ಯಕ್ತಿಗಳಿಗೆ ಸಂದಾಯ ಕಂಪನಿ/ವೃಕ್ತಿಗಳಿಗೆ ಸಂದಾಯ ಕಂಪನಿ/ವ್ಯಕ್ತಿಗಳಿಗೆ 

ಘಟಕದ ಹೆಸರು ವಸೂಲಾತಿ ವಸೂಲಾತಿ ವಸೂಲಾತಿ ವಸೂಲಾತಿ 

ಸಂ ಮಾಡಿದ ದಂಡ ಸಂದಾಯ ಮಾಡಿದ ದಂಡ ಸಂದಾಯ ಮಾಡಿದ ದಂಡ ಸಂದಾಯ ಮಾಡಿದ ದಂಡ ಸಂದಾಯ | 

ಮಾಡಿದ ಒಟ್ಟು ಮಾಡಿದ ಒಟ್ಟು ಮಾಡಿದ ಒಟ್ಟು ಮಾಡಿದ ಒಟ್ಟು 
BASES, ಮೊತ್ತ ಮಾಡಿದ ದಂಡ | ಗದ ಮೊಡ ಮೊತ್ತ ಮಾಡಿದ ದಂಡ | ಂಡ ಮೊಡ ಮೊತ್ತ ಮಾಡಿದ ದಂಡ | ಗಡ ಮೊತ ಮೊತ್ತ ಮಾಡಿದ ದಂಡ 
ತ್ರ ಮೊತ್ತೆ ತ್ತ ಮೊತ್ತ ತ್ರ ಮೊತ್ತ ತ್ರ ಮೊತ್ತ 

7 [ಚೆಂಗಳೊರು ನಗರ ಸ 

7,43,45,750 | 4,97,61,225 | 2,45,84,525 | 3,57,38,700 2,83,54,350 73,84,350 | 6,91,09,700 | 5,27,69,600 1,63,40,100 | 39,30,700 | 27,98,850 11,31,850 
(ಖಾಸಗಿ ವಾಹನ) 
Bl 

4 ಪಪಾತ ನಗರ 6,43,200 4,28,800 2,14,400 [ 0 0 0 [3 0 0 | 0 0 f 
(ಖಾಸಗಿ ವಾಹನ) ie i i 

3|ಹಕ್ಯ i 
ಧಾರವಾಡ 1,08,13,950 | 63,03,625 45,10,325 68,90,700 55,31,850 13,58,850 39,58,800 31,78,400 7,80,400 0 0 0 
(ಖಾಸಗಿ ವಾಹನ) 

1 [ಪಂಗಳೂರು ಸ } 

| 
ನಗರ 1,01,91,150 | 73,07,225 28,83,925 74,20,150 58,81,075 15,39,075 47,71,500 37,77,250 9,94,250 0 0 [J 
(ಖಾಸಗಿ ವಾಹನ) | 
5 Tಚಳಗಾವ್‌ನಗರೆ 1 ( i 
34,47,050 17,52,020 16,95,030 41,55,900 21,11,540 20,44,360 50,90,850 25,84,830 25,06,029 6,41,000 3,25,440 3,15,560 
(ಖಾಸಗಿ ವಾಹನ) 
8 ಪವಾರ ಇತ್ತ TT ] 
10,74,401 5,39,900 5,34,501 0 0 0 29,53,070 24,65,000 4,88,070 3,55,207 2,95,906 59,301 
(ಖಾಸಗಿ ವಾಹನ) 

7 ದಾವಣಗೆರೆ ಜಿಲ್ಲೆ x Ir T | 
(ಸರ್ಕಾರಿ 2,60,700 2,60,700 0 3,69,100 3,69,100 0 6,17,700 6,17,700 0 25,200 25,200 [| 
ವಾಹನ) I 

ಖೆ (a 1 

ಇ ಚಿತ್ರದುರ್ಗ ಜಿಲ್ಲೆ 
(ಸರ್ಕಾರಿ 18,000 18.000 [3 0 0 [ 0 0 [3 0 0 0 
ವಾಹನ) | 

5] ರಾಯಚೊರು [ 
ಜಲ್ಲಿ 19,100 19,100 [J 0 0 1 [J KY 0 0 0 0 [J 
(ಸರ್ಕಾರಿ £ § 
ಮಾಹನ) 

1 [ಬಳ್ಳಾರ ಜೆ [7 
(ಸರ್ಕಾರಿ 13,80,000 13,80,000 0 10,76,700 10,76,700 0 4,59,300 4,59,300 0 1,12,000 1,12,000 0 
ವಾಹನ) 

ಒಟ್ಟು | 10,21,93,301 | 6,77,70,595 3,44,22,706 | 5,56,51,250 | 4,33,24,615 ; 1,23,26,635 8,69,60,920 | 6,58,52,080 | 2,11,08,840 | 50,64,107 35,57,396 15,06,711 


ಗ್‌ 


Po 
3 ಧ್‌ 


: ಟೋ ಮಾಡಲಾದ .ವಾಹನಗಳನ್ನು ಕೆುರಿಸುವ. ಹುಗನ್ಟೆ. ಸಂಚಾರ. 'ಕಣೆಮಿಂದ. 'ದೂರವಿದ್ದ್ಲಿ 


ಸಾರ್ವಜನಿಕರಿಗೆ ಅನುಕೂಲವಾಗುವಂತೆ ಮತ್ಲಿಬ್ಬ ಎ.ಎಸ್‌.ಐ. `ವರ್ಚೇಯ: 'ಅಧಿಕ್ಷರಿಯನ್ನು "ನೇಮಿಸಿ 
ದರಿಡ. ಸಂಗ್ರಹಿಸ್ಲಿ ರಸೀದಿ--ನಾಡಿ,. ವಾಹನವನ್ನು 'ಬಿಡಲು: ಕ್ರಮ, ಕೈಗೊಳ್ಳುವುದು. 'ಏಿಪ್‌ಐಗಳ 


ಕೊರತೆಯಿದ್ದಲ್ಲಿ ಒಬ್ಬ ಸಂಚಾರ ವಿಭಾಗದ" ಹೆಚ್‌.ಸಿಯನ್ನು ಆ 'ಜಾಗದಲ್ಲಿ ನೇಮಿಸಿ ಉಲ್ಲಂಘೆನೆವಾರರಿಗೆ 


ದಂಡ ಪಾವತಿಸಲು 'ಅನುಕೂಲಮಾಡಿಕೊಡುವುದು. 

ವಾಹನೆಗಳನ್ನು 'ಶೇಖಕಿಸುವ ಜಾಗವು: ಠಾಣೆಯ: ಪಕ್ಕದಲ್ಲೇ' ಇದ್ದಲ್ಲಿ; ಅಂತಹ ಸಭೆಗಳಲ್ಲಿ ಾಣೆಯಲ್ಲಿರುವ 
ಅಧಿಕಾರಿಗಳೆ. 'ಮುಖಾಂಕೆರ. ದಂಡವನ್ನು ಸಂಗ್ರಹಿಸಿ. ವಾಹನವನ್ನು ಬಿಡಲು. ಕ್ರಮ ಕೈಗೊಳ್ಳುವುದು. 
ಯಾವುದೇ ಸಾರೆಣಿಕ್ಕೂ ಟ್ಫೋಯಿಂಗ್‌ “ವರಿಡವನ್ನು ಪಾವತಿಸಲು ಬರುವ: ಉಲ್ಪಿಂಘನೆಧಾರರು 
ಡಂಡಪಾವಶಿಗೆ 'ಕಾಯದಂತಿ 'ಕ್ರಮ. ಕೈಗೊಳ್ಳುವುದು. 


ಸರದಿಯಂತೆ ಠಾಣೆಯಲ್ಲಿರುವ ಎಲ್ಲಾ ಎ.ಎಸ್‌.ಐ ರವರುಗಳಗೆ ಟೋಯಿಂಗ್‌ ಕರ್ತವ್ಯ: ನೇಮಕ. 


ಮಾಡುವುದು. 
* ಟೋಯಿಂಗ್‌ ವಾಹನದ : ಸಬ್ಬರದಿಗಳು' ಸಾರ್ವಜನಿಕರೊಂದಿಗೆ ಯಾವುದೇ ರತಂಯಲ್ಲ ವೃವಷರಸದಂತೆ 
. ಎಚ್ಚರ ವಹಿಸಲು ಸೂಚಿಸುವುದು 
ಟೋಯಿಂಗ್‌ ಸಿಬ್ಬಂದಿಗಳು. "ಯಾವುದೇ ಸ್ವಂತ ನಿರ್ಧಾರ: ತೆಗೆದುಟಟದೆರತ ಉಸ್ತುವಾರಿ” ಅಧಿಕಾರಿ 
ಸೂಚಿಸಿದ ವಾಹನಗಳನ್ನು ಮಾತ್ರ ಟೋ ಮಾಡುವಂತೆ 'ಶಿಳುವಳಿಕೆ "ನೇಡುವುದು. | 
' ಯಾವುದೇ ಕಾರಣಕ್ಕೂ ಟೋಯಿರೆಗ್‌ ಸಿಬ್ಬಂದಿಗಳು ಸಾರ್ವಜನಿಕರೊಂದಿಗೆ ಪಗ ಇಳಿಯದಂತೆ 
ಎಚ್ಚರಿಕೆಯನ್ನು ನೀಡುವುದು. 
ಪ್ರತಿ ದಿನ ಟೋಯಿಂಗ್‌ ಕಾರ್ಕಾಚರಣೆಯ ಸ್ಥಳಕ್ಕೆ ಅನಿರೀಕ್ಷಿತ ಭೇಟಿ ಕೊಟ್ಟು ಕಾರ್ಯಾಟಿರಣೆಯ 
ವಿವರಗಳನ್ನು “ಪರಿಶೀಲಿಸುವುದು. 
"ಟೋಯಿಲಗ್‌ ವಾಹನ ಬದಲಾದಾಗ " ಅದರೊಂದಿಗೆ ಸಿಬ್ಬಂದಿಗಳೂ ಕೂಡ ಬದಲಸವಣೆಯಾಗಿರುವ' "ಬಗ್ಗೆ 
ಖಚಿತಪಡಿಸಿಕೊಳ್ಳುವುದು 
ಯಾವುದಾದರೂ ಟೋಯಿಂಗ್‌ ವಾಹನದ . ಸಿಬ್ಬಂದಿ ಅವ್ಯವಹಾರದಲ್ಲಿ ತೊಡಗಿರುವುದು ಶಳಿದುಬಂದಲ್ಲಿ 


'ಟೋಯಿಂಗ್‌ ವಾಹನದೊಂದಿಗೆ ಸಂಬಂಧಪಟ್ಟ ಸಿಬ್ಬಂದಿಗಳನ್ನು ಕಪ್ಪು 'ಪಟ್ಟಿಗೆ. 'ಸೇರಿಸಲು ಿ ಶಾ್ಲಾ 


ಮಾಡುವುದು. 

ಟೋಯಿಂಗ್‌. ಮಾಡುವ :ಸಂದರ್ಭದಲ್ಲಿ ವಾಹನಗಳು ಜಖಂಗೊಂಚೆಲ್ಲಿ ರಿಪೇರ ' ಖರ್ಚನ್ನು dicison 

; .ವಾಹನ "ಮಾಲೀಕರಿರದ ವಸೂಲು ಮಾಡಲು ಕ್ರಮ," ಕೊಳ್ಳುವುದು. ಜಖಂ: "ಮಾಡಿದ" ಸಿಬ್ಬಂದಿಗಳ 
ನಿರ್ಲಕ್ಷ ಕ್ಯವಿದ್ದರೆ. ವರದಿ' ಸಲ್ಲಿಸುವುದು. 5 | 

ಪಾಹನದೆ. ಸಾಮರ್ಥ್ಯಕ್ಕಿಂತ, ಹೆಚ್ಚಿನ 'ವಾಪನೆಗಳನ್ನು ಟೋ ಮಾಡದಂತೆ ಸೂಚಿಸುವುದ: R 

- ಸಂಗ್ರಹಿಸಲಾದ 'ಚೋಯಿಂಗ್‌ ತ್ತವು- ಮಾರನೆ 'ಓಿವಸ ಸಂಬಂಧಿಸಿದ ಬ್ಯಾಂಕಿಗೆ ಜಮಾ "ಆಗುತ್ತಿದೆಯೇ? 

ಇಲ್ಲವೇ. ಎಂಬುದನ್ನ, ಖಚೆತಪಡಿಸಿಕಿನಳ್ಳುವುದು: 

-“ಟೋಯಿಂಗ್‌ 'ವಾಹನಗಳಲ್ಲಿ ಕರ್ತೆವ್ಯ. 'ನಿರ್ಮಹಿಸುವ' ಸಿಬ್ಬಂದಿಗಳು: ಗೈರುಹಾಜರಾದರೆ, ಅಥವಾ 

'ವಾಹನೆಗೆಳು, ಯಾಭ ಕಾರಣಕ್ಕೆ ಕರ್ತವ್ಯಕ್ಕೆ 'ಹಾಹರಾಗಿರುವುದಿಲ್ಲ ಎಂಬ, ಬಗ್ಗೆ. ' ಸಮುಚಿತ: ಮಾರ್ಗದಲ್ಲಿ 

K "ವರದಿಯನ್ನು ಮೇಲಾಧಿಕಾರಿಗಳಿಗೆ ಸಲ್ಲಿಸುವುದು. & 


ಸ್‌ " ಪರಿಕರಗಳು , 
ಠಾಣಾಧಿಕಾರಿ | ಖಾಸಗಿ ಟೋಯಿಂಗ್‌ 
| ಒದಗಿಸಬೇಕಾದದ್ದು , ವಾಹನ ಮಾಲೀಕರು: ಒದಗಿಸಬೇಕಾದದ್ದು 
- F . ಮೊಬೈಲ್‌ ಡಿವಿಅರ್‌ ವಿತ್‌ ಜಿ.ಪಿ.ಎಸ್‌ 
- ಡಿ ಮೋರ್ನ್‌ ಕ್ಯಾಮೆರಾ } ME 


'ಟೋಯಿಂಗ್‌' ರಿಜಿಸ್ಟರ್‌ 


ಹೊಲೀಸ್‌ "ಟಪ್‌, 
ಧ್ವನಿವರ್ಧಕಕ್ಕೆ ಬೇಕಾದ. 


| ದಪ್ಪ ಹಗ್ಗ. ಚೈನ್‌ ಕೋನ್‌, ರಿಫ್ಲೆಕ್ಷರ್‌ ' 


ಟೋೀಯೆಂಗ್‌, ಉಸ್ತುಬಾರಿ ಅಧಿಕಾರಿಯು ಕೈಗೊಳ್ಳಬೇಕಾದ ಕ್ರಮಗಳು 
' 4: ಟೋಯಿಂಗ್‌. ಕಾರ್ಯಾಚರಣ್ಣೆಗೆ ಹೊರಡುವ ಮುನ್ನ 


. ಟೋಯಿಂಗ್‌ ;ವಾಹನಕ್ಕ ಹಂಚಿಕೆ ಮಾಡಿರುವ ಸಿಬ್ಬಂದಿಗಳ ವಿವರಗಳನ್ನು ಪರಿಶೀಲಿಸುವುದು. 
* ಟೋಯಿಂಗ್‌ ವಾಹನಕ್ಕೆ ಅಳವಡಿಸಿರುವ ಹೈಡ್ರಾಲಿಕ್‌ ಸಿಸ್ಪಮ್‌.ಕ್ಕಾಮೆರಾ/ಪಿ.ಎ. ಸಿಸ್ತಮ್‌, ಹಾಗೂ 
| ಇತರೆ ಪರಿಕರಗಳು ಸುಸ್ಥಿತಿಯಲ್ಲಿವೆಯೇ, ಎಂಬ ಬಗ್ಗೆ ಪರಿಶೀಲಿಸುವುದು. 
ಕ" ಟೋಯಿಂಗ್‌ ಉಸ್ತುವಾರಿ ಅಧಿಕಾರಿಯು ಬಾಡಿ ಫೋರ್ನ್‌ ಕ್ಯಾಮೆರಾವನ್ನು ಧರಿಸಿ ನೀಟಾದ 
gy N K ಸಮವಸ್ತದಲ್ಲಿರತಕ್ಕದ್ದು. i ' 
™ "ಠಾಣಾ `ಸರಹದ್ದಿನ ನೋ ಪಾರ್ಕಿಂಗ್‌ ಜಾಗಗಳ ಮಾಹಿತಿಯನ್ನು: ಹೊಂದಿರತಕ್ಕದ್ದು 
* ಕಾರ್ಯಾಚರಣೆಯ ವಿವರಗಳನ್ನು ಪರೀಕ್ಷಿಸಲು ಮೇಲಾಧಿಕಾರಿಗಳಿಗೆ ಅನುಕೂಲವಾಗುವ 
. ರೀತಿಯಲ್ಲಿ ತಮ್ಮ ಮೊಬೈಲ್‌ ಮೂಲಕ ಲಿಂಕನ್ನು" ನೀಡುವುದು $4 
ಕ ಕಾರ್ಯಾಚರಣೆಗೆ ' ಹೊರಡುವ . ಮುನ್ನೆ ' ಉಸ್ತುವಾರಿ "ಅಧಿಕುರಿಯು ಹಾಗೂ ಟೋಯಿಂಗ್‌ 
" ಸಿಬ್ಬಂದಿಗಳು ತಮ್ಮ ಬಳಿ ಇರುವ ನಗದು ' ಮೊತ್ತವನ್ನು ಠಾಣೆಯ ಕ್ಯಾಷ್‌ ರಿಜಿಸ್ಟರ್‌ನಲ್ಲಿ ನಮೂದು 
ಮಾಡಿ ಹೊರಡುವುದು. 


[RS 
ಹ k 
Ks 


ಬೊಮ ಲಮ 


- 


ಳಾ 


ಸ 


ಬೆಂಗಳೂರು ಸಂಚಾರ ವಿಭಾಗದಲ್ಲಿ ದಿ: "18-10-2021 ರಿಂದೆ ದಿ: 30-11-202 ರವರೆಣೆ ಅಮಾನತ್ತಿನಲ್ಲಿಡಲಾದ ಖಾಸಗೀ 


ಟೋಯಿಂಗ್‌ ವಾಹನಗಳ ವಿವರ (1. 34) 


ಕ್ರ ಸಂ ಮಾಲೀಕರ ಹೆಸರು ಪಾಮ್‌ ವಾಹನ ಸಂಖ್ಯೆ 
i | 'ಸನೆಲ್‌ ಕುಮಾರ್‌ ಎಸ್‌. $e 0-3-4874 
{_. 
I) ಸನ ವರ್ನಾಹ್‌ $= M-aB-1678 
3ರ SS ET) 
4 'ಫಟಿರಾಜ್‌ ನಾಯಕ್‌ 41-8-9746 
5 ಪುಖ್ಯ್ಯಾಮ 4 0-=.B-0829 
8 ೫ನ ಓಂಪುಾಪ್‌ 3ಎ 0-ಎಜ-305 
| 7 8 ಪಳನಿ ಸ್ವಾಮಿ ಎ 0-೬-5162 | 
; 8 | ಮಂಜು ಬಿ ಣ್‌ NS Tra 
| ಮಂಜುನಾಧ ಬಕ $= 3C=S-4100-A 
10 ಮಂಜುನಾಥ್‌ ಕೆಎ-01-ಎ.ಎಲ್‌-3411 
| ಮಂತೇಖ್‌ ಕ. ಬಿರಾದರ್‌ 'ಕಎ28-w-2551 
Jv ಮಹದೇವ ಹಟ್ಟಿ 2-0-3911 § 
5 [ಪಂಕಬಲಕ್ಲಿ CREE 
| ಇಬ್ರು 
3 ಪಂಕಟರತ್ಕೆಂ ಆರ್‌ Rasim 2340 
15 ಪೇಯ ಎಸ್‌. To H-mB-5161 s 
TE wಾಮತಿ “TE O-S್‌3I 
I 7 |ಯ್ಗತ್ಟ 908 
15 ಅರುಣ್‌ ಕುಮಾರ್‌ ಟಿ FSV s-6508 OT 
5 ನಯಪ್ರಾರ್‌ ಹೆಚ್‌: Fo d= 1 
I 20 ಆರ್‌.ಜಿ ಮನು" 4ಎ-01-ಎ.ಎಲ್‌-3222 
21 [ಪರ್‌ಷಟ್‌ ಜಯಪ್ರಕಾಶ್‌ = Ha ವಲ್‌-307 
eT) ಜ್ಯೋತಿ ವಿ. #=-0-au-4834 
« 5 ಲ್‌ ಅಹಮದ್‌ [ವ SRT 
| 24” ತ.ಬಿ' ರಂಗಸ್ವಾಮಿ —e-0-as-N0 
25 ಈರ್ಲಬ್ರ ಎಂ ಕೆಎ 17-6604 
26 1 ಹೆಚ್‌.ಎನ್‌ eT SB-6858 - 
— ರೂಪಾ ಆರ್‌. ಎ 3-ಎಡಿ-9546 ಸಹಾರ 
. pe —: pe mar. 


] ಮುತ್ತು 
ಸಿ 


ನಂ, 1, ಇನ್‌ಫೆಂಟ್ರಿ ರಸ್ತೆ 


ಬೆಂನಳೂರು-560 ot 


1D 


ಎಂ. ವೆಂಕಟಿಲಕ್ಷ್ಮ 


ಎಂ.ಆರ್‌. ಸುಸ್ತು; 


ಹನುವನ್ಟ 


ರೇಣುಕ ಎಸ್‌ ಬಿರಾದರ್‌ 


ನಪ 


ಹೀಲ್‌ ಬ 


ವಾ ಸನರೇಣುಡ 


ಚೇತನ್‌ ಕುಮಾರ್‌ ಹೆಚಕವೆನ್‌ 


so 


“so HSE 
Tio 0-24 


05-ಎ.ಡಿ-8532 


18S OSSETIA 


FS 06-2-3053 


4o-0-ಎ.ಎಲ್‌006 


